ವಿಶ್ವಮಧ್ವಮಹಾಪರಿಷತ್‌ ಗ್ರಂಥಮಾಲಾ - 60 


ಸಂಗ್ರಹ -ಅನುವಾದ : 
ಪಂ. ವಾದಿರಾಜಾಚಾರ್ಯ ಕರಣಮ್‌ 


ಪ್ರಕಾಶನ: 
ಜಗದ್ಗುರು ಶ್ರೀಮನ್‌ಮಧ್ವಾಚಾರ್ಯಮೂಲಮಹಾಸಂಸ್ಥಾನ 
ಶ್ರೀಉತರಾದಿಮಠ, 
ವಿಶ್ವಮಧ್ವಮಹಾಪರಿಷತ್‌, ಬೆಂಗಳೂರು - ೪ 


Namadharane 

A Work on Gopicandana & Mudra Dharane. 
Compiled by : Pt. Vadirajacharya Karanam 
Published by : Vishva Madhwa Maha Parishat 


Copies : 2000 
First Edition : February 2009 
No.of Pages : 96 


© : Reserved 
Price. [In India] Rs. 25 


Copies can be had from : 


Vishva Madhwa Maha Parishat 
-Research Center, #11, 2nd Floor, 


Uttaradimath Building. Uttaradi Math Road, 
Shankarpuram, Basavanagudi 


BANGALORE - 4 Phone : 080 26603692 


Type Setting : V.M.M.P Research wing. 
Cover Design : K.M.Sheshagiri 


Printed by : 


VAGARTHA, 140 8th Cross. NR.Colony, Bangalore-4 Ph.2242 7677 


SC 
ಫಿ Wee Ud UT, 


— 
we 


tA 
ವ 


A 
AY SA ATTY ಯು 


wee eee 


a we es er eee ಎ ಭಸ್ಮ 


A me ಇ0 
= 11 


» B 
ಇಂ ಹೂ 
4) Uy 
1) 12 
*) (@) 
3 32 
(3 

» 1, 
ಬು © 


5 7 
B ಬಿ 
(3 B 
3 ಆ 
೪ ೦ 
ಹಾ 

L. ¥ 
Bb 
೪೨ 3 
02) 0, 
2 1 
ಣ್‌ L 
f “s 
© [3 
YW 
2p 
™ yp 
ಲ 


॥ ಶ್ರೀದಿಗಿಜಷಯರಾಮೋ ವಿಜಯತೇ II 


ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯಮೂಲಮಹಾಸಂಸ್ಥಾನ 
ಶ್ರೀಮದುತ್ತರಾದಿಮಠಾಧೀಶರಾದ 
ಶ್ರೀ ಶ್ರೀ ೧೦೦೮ ಶ್ರೀಸತ್ಕಾತತೀರ್ಥ ಶ್ರೀಪಾದಂಗಳವರ 
ve 


ಅನುಗ್ರಹ ಸಂದೇಶ 
ನಾಮಧಾರಣೆ ಎಲ್ಲಸತ್ಯರ್ಮಗಳಿಗೆ ಅನಿಮರ್ಯವಾದ ಅಂಗ. 


ಊರ್ಧಪುಂಡ್ರವಿಹೀನಸ್ತು ಕರ್ಮ ಯತ್ಕಿಂಚಿದಾಚರೇತ್‌ 
ಹ oe) ಉತ್‌ —— ಲ ° 
ತತರ್ವಂ ನಿಷ್ಠಲಂ ಯಾತಿ ಇಷ್ಟಾಪೂರ್ತಾ ಅಪಿ ದ್ವಿಜಾಃ Il 


ಎಂದು ಆದೇಶಿಸಿದಂತೆ ನಾಮ ಧರಿಸದೇ ಮಾಡಿದ ಸಣ್ಣ ದೊಡ್ಡ ಎಲ್ಲ 
ಪುಣ್ಯಕರ್ಮಗಳೂ ವೃರ್ಥ. ನಾಮಧಾರಣೆ ಕೇವಲ ಧಾರ್ಮಿಕವಾದ ಒಂದು 
ಪ್ರಕ್ರಿಯೆಯಲ್ಲ ಇದರ ಹಿನ್ನೆಲೆಯಲ್ಲಿ ಹಿರಿದಾದ ಅನುಸಂಧಾನವಿದೆ. ನಾಮ- 
ಮುದ್ರಗಳು ಭಗವಂತನ ಚಿಹ್ನೆಗಳು. ಅವುಗಳನ್ನು ನಾವು ಧರಿಸುವುದೆಂದರೆ 
"ನೀನು ನನ್ನ ಈಶ. ನಾನು ನಿನ್ನ ದಾಸ. ಈ ದೇಹ ನಿನ್ನ ಅಧೀನ. ನನ್ನದೆಲ್ಲವೂ 
ನಿನ್ನದೇ'' ಎಂದು ಆ ಭಗವಂತನಿಗೆ ನಮನ್ನೇ ನಾವು ಸಮರ್ಪಿಸಿಕೊಂಡಂತೆ. ಅ 
ದೇವನ ದಾಸ್ಯವನ್ನು ಹೆಮ್ಮೆಯಿಂದ ಸಾರಿಕೊಂಡಂತೆ. ಆದ್ದರಿಂದ ಲಜ್ಜೆ ಬಿಟ್ಟು 
ಸ್ಪಷ್ಟವಾಗಿ ಕಾಣುವಂತೆ ಭಗವಂತನ ಚಿಹ್ನೆಗಳಾದ ಗೋಪೀಚಂದನ- 
ಮುದ್ರೆಗಳನ್ನು ಅಂಗಾರ- ಅಕ್ಕತೆಗಳನ್ನು ಪ್ರತಿಯೊಬ್ಬನೂ ಧರಿಸಲೇಬೇಕು 


ಇಂತಹ ನಾಮಧಾರಣೆಯ ವಿಷಯದಲ್ಲಿ ತಿಳಿಯಬೇಕಾದದ್ದು ಬಹಳ. ಅದರ 
ಮಹತ್ವ, ಧಾರಣೆಯ ಕ್ರಮ, ವೈವಿಧ್ಯಗಳು ಹೀಗೆ ಸಾಕಷ್ಟಿವೆ. ಶಾಸ್ತ್ರಗಳಲ್ಲಿ 
ವಿಸಾರವಾಗಿ ತಿಳಿಸಿಕೊಟ್ಟ ಆ ವಿಷಯಗಳನ್ನು ನಮ್ಮ ಪ್ರಿಯಶಿಷ್ಯನಾದ 
ಪಂ.ವಾದಿರಾಜಾಚಾರ್ಯ ಕರಣಂ ಇವನು ಬಹಳ ಸುಂದರವಾಗಿ ಈ ಕೃತಿಯಲ್ಲಿ 
ಸಂಗ್ರಹಮಾಡಿದ್ದಾನೆ. ಅನೇಕ ಪುರಾಣ-ಸ್ಮೃತಿಗಳನ್ನು ವಿಶೇಷವಾಗಿ 
ಅಧ್ಯಯನಮಾಡಿ ಸರಳವಾದ ಭಾಷೆಯಲ್ಲಿ ಈ ಕೃತಿಯನ್ನು ಸಿದ್ಧಪಡಿಸಿದ್ದಾನೆ. 
ಅಧ್ಯಯನಶೀಲನಾದ ವಾದಿರಾಜಾಚಾರ್ಯನು ಈಗಾಗಲೇ ಈ ತರಹದ ಅನೇಕ 


ಕನ್ನಡ ಕೃತಿಗಳನ್ನು ರಚಿಸಿದ್ದಲ್ಲದೇ ಅನೇಕವ್ಯಾಖ್ಯಾ ನಗಳಿಂದ ಕೂಡಿದ 
ಉಪನಿಷದ್ಧಾಷ್ಯ sae ಉದ್ಗ ್ಲಂಥಗಳನ್ನು ಶಾ ಸಂಪಾದನೆ 
ಮಾಡುವ ಮೂಲಕ ಶ್ರೀಮದಾಚಾರ್ಯರ-ಶಿ (ವೇದವ್ಮಾ ಸದೇವರ ಸೇವೆಯನ್ನು 
ಮಾಡಿದ್ದಾನೆ. ಭಗವಂತ ಇವನಿಂದ ಇತೋ ಪೃತಿಶಯವಾಗಿ ಗ್ರಂಥರೇಖನ-. 
ಸಂಪಾದನ ಮೊದಲಾದ ಕಾರ್ಯವನ್ನು ಮಾಡಿಸಲಿ ಎಂದು ಅಸ್ಮದುಪಾಸ್ಯಮೂರ್ತಿ 
ಶ್ರೀಮೂಲರಾಮ-ದಿಗ್ವಿಜಯರಾಮ- ವೇದವ್ಯಾಸದೇವರಲ್ಲಿ ಪ್ರಾರ್ಥಿಸುತ್ತೇವೆ. 

sk ch MA LT 

SET 
ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು . 

ಉತರಾದಿಮಠ 


ಆಶೀರ್ವಚನ 


ಮಾಧ್ವಯುವಪರಿಷತ್‌ಸಂಸ್ಥೆಯು ಈಗಾಗಲೆ ಅನೇಕ ಧಾರ್ಮಿಕ 
ಕಾರ್ಯಗಳ ' ಮುಖಾಂತರ ಎಲ್ಲರಿಗೂ ಪರಿಚಿತವಾಗಿದೆ. ಈ 
ಸಂಸ್ಥೆಯು ಈ ಗ್ರಂಥಪ್ರಕಾಶನದ ಸಂಪೂರ್ಣ 
ಸಂಸ್ಥೆಯ ಸದಸ್ಯ ರೆಲ್ಲ ಈ ಮೂಲಕ ಗುರುಗೆ 


ಉತ್ತಮ ಸೇವೆಯನು ಮಾಡಿದಾರೆ. 


ಮುನ್ನುಡಿ 


MOS ACES! ಪ್ರಕುರ್ವೀತ ವಿಷ್ಣೋರಾರಾಧನಕ್ರಿಯಾಮ್‌ ॥ 


ಎಂದು ಆರ್ಯರು ತಿಳಿಸಿದಂತೆ ಸಾಧಕನಾಗಲು ಬಯಸುವವನು 
ದೀಕ್ಲಿತನಾಗಬೇಕು. ಆ ದೀಕ್ಷೆಗಳಲ್ಲಿ ಪ್ರಧಾನವಾದದ್ದು ನಾಮಧಾರಣೆ. ಕೇಶವಾದಿ 
ದ್ವಾದಶನಾಮಗಳಿಂದ ಶುಕ್ಲಪಕ್ಷದಲ್ಲಿ ಸಂಕರ್ಷಣಾದಿ ದ್ವಾದಶನಾಮಗಳಿಂದ 
ಕೃಷ್ಣಪಕ್ಚದಲ್ಲಿ ದ್ವಾದಶ ಊರ್ಧ,ಪುಂಡ್ರಗಳನ್ನು ಧರಿಸುವುದು ತಾರಕವಾಗುತದೆ. 


«A 


ನಾಮಧಾರಣೆಯ ಮಹತ್ವವನ್ನು ತಿಳಿಸುವ ವಚನಗಳು ಪುರಾಣಗಳಲ್ಲಿ 
ಸ್ಮೃತಿಗಳಲ್ಲಿ ಹೇರಳವಾಗಿವೆ. ಆ ಎಲ್ಲ ವಚನಗಳನ್ನು ಅವಲೋಕನ ಮಾಡಿದಾಗ 
ವೈಷ್ಣವರಾದ ಎಲ್ಲರಿಗೂ ಇದು ಆವಶ್ಯಕವೆಂಬುದು ತಿಳಿದು ಬರುತ್ತದೆ. ಇದರಂತೆ 
ಮುದ್ರಾಧಾರಣೆಯು ಕೂಡಾ ಕರ್ಮಕ್ಕೆ ಅಂಗವಾಗಿದೆ. ನಾಮಧಾರಣೆಯ ಮತ್ತು 
ಮುದ್ರಾಧಾರಣೆಯ ವಿಷಯದಲ್ಲಿ ಅನೇಕ ಸಂಪ್ರದಾಯಗಳು ಮತ್ತು ಅನೇಕ 
ಪ್ರಮಾಣಗಳು ಇವೆ. 


ಪುಂಡ್ರಧಾರಣೆಯ ವಿಷಯದಲ್ಲಿ ವಿಶುದ್ದವಾದ ಪ್ರಮಾಣಗಳಿಗೆ ಮತ್ತು 
ಸಂಪ್ರದಾಯಕ್ಕೆ ಅನುಗುಣವಾದ ಪದ್ಧತಿಯನ್ನು ಈ ಕಿರು ಹೊತಿಗೆಯಲ್ಲಿ 
ನೀಡಲಾಗಿದೆ. 

ನಾಮಧಾರಣೆಯ ಈ ಹೊತಿಗೆಯಲ್ಲಿ ಮುದ್ರಾಧಾರಣೆಯ ವಿಚಾರವನ್ನು 
ಸಂಕ್ಷೇಪವಾಗಿ ಮಾಡಲಾಗಿದೆ. 


ಮುದ್ರಾಧಾರಣೆಯ ವಿಷಯದಲ್ಲಿ ಶ್ರೀನಿವಾಸತೀರ್ಥರು ತಿಳಿಸಿದ 
ಪ್ರಮಾಣಪೂರ್ವಕವಾದ ಪದ್ಧತಿಯನ್ನು ನೀಡಲಾಗಿದೆ. 


ಪ್ರಕೃತ ಈ ಹೊತ್ತಿಗೆಯ ಅನುವಾದಕ್ಕೆ ಪ್ರೇರಕಶಕ್ತಿಯಾಗಿದ್ದವರು ನನ್ನ 
ಗುರುಗಳು (ಶ್ರೀ। ೧08ಶ್ರೀಸತ್ಯಾತೃತೀರ್ಥಶ್ರೀಪಾದರು) ಸದಾ ಶ್ರೀಮನ್‌ನ್ಯಾಯ- 
ಸುಧಾದಿಪಾಠಪ್ರವಚನ. ಮಧ್ವಮತಸಿದ್ದಾಂತದ ಪ್ರಚಾರ ಮೊದಲಾದ 
ಶ್ರೀಹರಿಪೂಜಾರೂಪವಾದ ಕಾರ್ಯಗಳಲ್ಲಿನಿರತರಾದವರು ಇವರು. ಸಾಧಕರಿಗೆ 
ಇವರು ಮಾಡುತಿರುವ ಉಪಕಾರ ಚಿರಸ್ಮರಣೀಯ. ಬಿಡುವು ಇವರ 


ದಿನಚರಿಯಲ್ಲಿಯೇ ಇಲ್ಲ ಇದು ಅವರನ್ನು ಕಂಡವರಿಗೆಲ್ಲಗೊತ್ತು ಆದರೂ ನನ್ನ 
ಈ ಪ್ರಯತ್ನಕ್ಕೆ ಆಶೀರ್ವಚನವನ್ನು ನೀಡಿರುವ ನನ್ನ ವಿದ್ಯಾಗುರುಗಳ (ಶ್ರೀ 
ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು) ಚರಣಸನ್ನಿಧಿಗೆ ಮತ್ತೆ ಮತ್ತೆ ಅನಂತಾನಂತ 
ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. 
ಬಿಡುವಿಲ್ಲದೇ ಪಾಠಪ್ರವಚನದಲ್ಲಿ ಶ್ರೀಮದ್ದಾಗವತಾದಿಗ್ರಂಥಗಳ 
ರಚನೆಯಲ್ಲಿ ತಲ್ಲೀನರಾದರೂ ತಮ್ಮ ಅಮೂಲ್ಯ ಸಲಹೆಗಳಿಂದ ನಮ್ಮ ಐಳಿಗೆಗೆ 
ಕಾರಣರಾದ ಶ್ರೀಜಯತೀರ್ಥವಿದ್ಯಾಪೀಠದ ಕುಲಪತಿಗಳಾದ ಪಂ.ಪೂ. 
ಆಚಾರ್ಯರವರಿಗೆ (ಶ್ರೀ ರಂಗಾಚಾರ್ಯ ಗುತ್ತಲ) ಸಾಷ್ಟಾಂಗ ಪ್ರಣಾಮಗಳು. 
ಬೇಸರವಿಲ್ಲದೇ ನಮ್ಮ ಅಭಿವೃದ್ದಿಗೆ ಪದೇ ಪದೇ ಎಚ್ಚರ ನೀಡುತಿರುವ, 
ಗುರುಗಳಾದ ಶ್ರೀಸತ್ಯಧ್ಯಾನವಿದ್ಯಾಪೀಠದ ಕುಲಪತಿಗಳಾದ ಪಂ.ಪೂ ಆಚಾರ್ಯರಿಗೆ 
(ಶ್ರೀ ವಿದ್ಯಾಸಿಂಹಾಚಾರ್ಯ ಮಾಹುಲಿ) ಸಾಷ್ಟಾಂಗ ಪ್ರಣಾಮಗಳು. 
ಸಂಶೋಧನೆಯ ಸಮಯದಲ್ಲಿ ಅಮೂಲ್ಯವಾದ, ಸೂಕವಾದ, ಸಲಹೆಗಳನ್ನು 
ನೀಡುತ್ತಿರುವ ಪಂ. ವಿದ್ಯಾಧೀಶಾಚಾರ್ಯ ಗುತ್ತಲ ಇವರಿಗೆ ನನ್ನ ನಮಸ್ಕುರಗಳು. 
ಈ ಗ್ರಂಥವು ಅಚ್ಚುಕಟ್ಟಾಗುವಂತೆ ಜೋಡಣೆ ಮಾಡಿದ ಪಂ. 
ಮಹಿದಾಸಾಚಾರ್ಯ ಜೋಷಿ ಇವರಿಗೆ ಸುಂದರವಾಗಿ ಮುಖಪುಟವಿನ್ಯಾಸ 
ಮಾಡಿದ ಕ. ಎಮ್‌. ಶೇಷಗಿರಿ ಇವರಿಗೆ ಆದರಪೂರ್ವಕ ಕೃತಜ್ಞತೆಗಳು. ಮತ್ತು 
ಸಕಾಲಕ್ಕೆ ಓರಣವಾಗಿ ಮುದ್ರಿಸಿದ ವಾಗರ್ಥ ಮುದ್ರಣಾಲಯದವರಿಗೆ 
ಕೃತಜ್ಞತೆಗಳು. 
ಇದರಲ್ಲಿರುವ ನನ್ನ ತಪ್ಪುಗಳನ್ನು ಸಹಿಸಿ ಹರಿಸಬೇಕೆಂದು ಸುಜನರಲ್ಲಿ 
ಸವಿನಯವಾಗಿ ಪ್ರಾರ್ಥಿಸುತೇನೆ. 
ಸುಧೀಪಾದದಾಸ 
ವಾದಿರಾಜ ಕರಣಮ್‌ 


ಪ್ರಕಾಶಕರ ನುಡಿ 


ಶ್ರೀ1008ಶ್ರೀಸತ್ಯಪ್ರಮೋದತೀರ್ಥಶ್ರೀಪಾದಂಗಳವರ ಮಹದಪೇಕ್ಟೆಯಂತೆ 
ಪ್ರಾಚೀನಗ್ರಂಥಗಳ ಸಂರಕ್ಷಣೆ ಹಾಗೂ ಅವುಗಳ ಸಂಶೋಧನ, ಪ್ರಕಾಶನ 
ಮೊದಲಾದ ಅನೇಕ ಉನ್ನತಮಟ್ಟದ ಉದ್ದೇಶಗಳಿಂದ ಶ್ರೀ1008 
ಶ್ರೀಸತ್ಯಾತತೀರ್ಥಶ್ರೀಪಾದಂಗಳವರಿಂದ ಸಂಸ್ಥಾಪಿತವಾದ ಸಂಸ್ಥೆ 

೧ 
“ವಿಶ್ವಮಧ್ವಮಹಾಪರಿಷತ್‌'' 


ನಮ್ಮ ಸಂಸ್ಥೆಯು ಪ್ರಾಚೀನವಾದ, ಅಪ್ರಕಟಿತವಾದ ಗ್ರಂಥಗಳನ್ನು 
ವಿದ್ವಾಂಸರಿಂದ ಸಂಶೋಧನೆ ಮಾಡಿಸಿ ಅವುಗಳನ್ನು ಪ್ರಕಾಶಿಸುವ ಮಹತರ 
ಧ್ಯೇಯವನ್ನು ಹೊಂದಿದೆ. ಈ ದೃಷ್ಟಿಯಲ್ಲಿ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ 
ಉಪಯುಕವಾದ ಅನೇಕ ಮಹತ್ವದ ಗ್ರಂಥಗಳನ್ನು ಅನೇಕ ಟೀಕಾ- 
ಟಿಪ್ಪಣಿಗಳೊಂದಿಗೆ ಪ್ರಕಾಶಿಸಿದೆ. ಇದಲ್ಲದೇ ಜನರಲ್ಲಿ ಧರ್ಮಜಾಗೃತಿಗಾಗಿ 
ಪ್ರಶ್ನೋತರರೂಪದಲ್ಲಿ ಹಾಗೂ ಪ್ರವಚನರೂಪದಲ್ಲಿ ಅನೇಕ ಉಪಯುಕ್ತ 
ಪುಸಕಗಳನ್ನು ಈಗಾಗಲೇ ಹೊರತರಲಾಗಿದೆ. ಸಂಸ್ಕೃತ-ಕನ್ನಡ-ತೆಲುಗು-ತಮಿಳು 
ಹಾಗೂ ಆಂಗ್ಲ ಮೊದಲಾದ ಭಾಷೆಗಳಲ್ಲಿ ಸಂಸ್ಥೆಯಿಂದ ಅನೇಕ ಗ್ರಂಥಗಳು 
ಪ್ರಕಾಶಿತವಾಗಿವೆ. 


ಪ್ರಕೃತ 2008-09ನೇ ವರ್ಷವನ್ನು ಪರಮಪೂಜ್ಯ ಶ್ರೀ ಶ್ರೀ 1008 ಶ್ರೀ 
ಸತ್ಯಾತತೀರ್ಥಶ್ರೀಪಾದಂಗಳವ ದ್ವಾದಶವಾರ್ಷಿಕಪೀಠಾರೋಹಣ 


ವರ್ಷವನ್ನಾಗಿ ಆಚರಿಸಲಾಗುತಿದೆ. ತನ್ನಿಮಿತ್ತ ನಮ್ಮ ಸಂಸ್ಥೆಯು ಈ ವರ್ಷದಲ್ಲಿ 
ಪ್ರಕಾಶಿಸುವ ಎಲ್ಲ ಪುಸಕಗಳನ್ನು ಈ ಸಮಾರಂಭದ ಸ್ಮಾರಕವಾಗಿ ಗುರುಗಳಿಗೆ 
ಸಮರ್ಪಿಸುತ್ತಿದೆ. ಆ ಗ್ರಂಥಮಾಲೆಯ ಅಂಗವಾಗಿ ಪಂ. ವಾದಿರಾಜಾಚಾರ್ಯ 
ಕರಣಂ ಇವರು ಜನೋಪಯೋಗಿಯಾದ "'ನಾಮಧಾರಣೆ'' ಎಂಬ ಕೃತಿಯನ್ನು 
ಸುಂದರವಾಗಿ ಸಂಪಾದನೆ ಮಾಡಿದ್ದಾರೆ. ಇವರಿಗೂ ಹಾಗೂ ಸುಂದರವಾಗಿ 
ಮುದ್ರಣ ಮಾಡಿದ ವಾಗರ್ಥ ಮುದ್ರಣಾಲಯದವರಿಗೂ ಧನ್ಯವಾದಗಳು. 
ಪ್ರಧಾನ ಕಾರ್ಯದರ್ಶಿಗಳು 
ವಿಶ್ವಮಧ್ವಮಹಾಪರಿಷತ್‌ ಉತ್ತರಾದಿಮಠ 
ಬಸವನಗುಡಿ ಬೆಂಗಳೂರು - 4 


ಸಂಕೇತಾಕ್ಟರಸೂಚೀ 


ಕ ಪುಸಿ ಾಹಿಃ ಅಗ್ನಿಪುರಾಣ 
ಆ.ಕೌ.ಪ.ಸ್ತ ay teres ಆಹ್ದಿಕಕೌಸ್ರುಭ- ಪರಾಶರಸ್ಕೃತಿ 
ಆತ್ರೇ.ಸ್ನ ಹ ಆತ್ರೇಯಸ್ಸೃತಿ 
ಕೃ.ಮ CANE ಕೃ ಷಾಮೃ ತಮಹಾರ್ಣವ 
ಗ.ಪು.ಬ್ರ.ಕಾಂ...... ಗೆರುಡಪೆರಾಣಬ್ರ ಹ್ಮಕಾಂಡ 
ತಾ.ಕೃ. ವ್ಯಾ........ ತಾಮ್ರಪರ್ಣೇಕ್ಷ saa, ತಮಹಾರ್ಣವವ್ಯಾಖ್ಯಾನ 
ದಿ.ಮೀ............ ದಿನತ್ರಯಮೀಮಾಿನಾ 
ನಾಪು.............. ನಾರದಪುರಾಣ 
ಪಪೂ: ಪದ್ಧಪುರಾಣ 
ಪ್ರಪಾಾನಿಸೂಾಸು ಪ್ರಯೋಗಪಾರಿಜಾತ 
ಬೃ. ಬ್ರ.ಸಂ........... ಬ ಹತ್‌ ಬ್ರಹ್ಮಸಂಹಿತಾ 
ವ.ಸ್ಕೃ ಹಿ ವಸಿಷ್ಠ ತಿ 
ಬ್ರ.ಪು ಸ ಸಾತ ಬ್ರಹ್ಮಪುರಾಣ 
ISAO 001 (1101 ಭರದಾಜಸಂಹಿತಾ 
ಮಪಿ ಮಧ್ವವಿಜಯ 
ಮೇ.ತಂ............. ಮೇರುತಂತ್ರ 
ಯು.ಮ............ ಯುಕಿಮಲ್ಲಿಕಾ 
ಯು.ಮ.ವ್ಯಾ ಚು ಯುಕ್ತಿಮಲ್ಲಿಕಾವ್ಯಾಖ್ಯಾನ 
on ST ರಾಮಾಮೃತಮಹಾರ್ಣವ 
ರಾಾಮ.ಟೇ......... ರಾಮಾಮೃತಮಹಾರ್ಣವಟೀಕಾ 
ಲ.ಆ.ಸ ಹ ಲಘು ಆಶ್ವಲಾಯನಸ್ಥ 3 
ವಾ.ಉ............... ವಾಸುದೇವ ಉಪನಿಷತ್‌ 
ವಾ.ಸ ಹ ವಾಧೂಲಸ್ತ ತೆ 
ಏರ ಸಿಜಾಾ ವಿಷು ರಹಸ 

ಣ ಶೆ 
ವಿ.ಸ ರ DAH ತಿ 
DEA is ವೀರಮಿತ್ರೋದಯ 
ವೃ.ಹಾ.ಸ್ಥ ಜ್‌ ವೃದ್ದಹಾರೀತಸ್ಥ ತೆ 
30.0 ರ್‌ ಶಂಖಸ್ತ ತೆ 
ಶಾಂ.ಸ್ತ ಜ್‌ ಶಾಂಡಿಲ್ಯಸ್ಥ ತೆ 
ಹದು ಪಿ ene ಸದಾಚಾರದರ್ಪಣ 
por ಸಸ ನಿಜಾನ ಸನಾ » 5223 
ಮ.ಮೀವಿ. ಟ್ಟ ಸುದರ್ಶನಮೀಮಾಂಸಾವಿವೇಕ 
ಸ್ವಪು ಭ್ಯ ಸಾತಿ ಸಜ ಸ್ಕಂದಪುರಾಣ 
ಸ್ಮೃ.ಕೃ.ವ್ಯಾ ಸ ಮಾಕಾ nr ಷ್ಲಾಚಾರ್ಯರ ಕೃಷ್ಣಾಮ್ಯ ಶೃತಮಹಾರ್ಣವವ್ಯಾ ಖ್ಯಾ ನ 
ಸ್ಮೃ.ಮಾ.ಸಂ...... ಸ್ಮ ತಿಮಾಣಿಕ ಕೈಸಂಗ್ರಹ 
ಹಾ.ಸ್ತ ಕ ಹಾರೀತಸ್ಟ 3 


10 


ವಿಷಯಾನುಕ್ರಮಣಿಕಾ 


ಮುನ್ನುಡಿ 

ಪ್ರಕಾಶಕರ ನುಡಿ 

ಸಂಕೇತಾಕ್ಟರಸೂಚಿ 
. ಪುಂಡ್ರವನ್ನು ಧರಿಸದಿದ್ದರೇ 
. ಪುಂಡ್ರಧಾರಣೆ ಅಂದರೆ ? 
: ಆಂತರದೀಕ್ಷ 
ೆ ವಿಷ್ಣುದೀಕಗ ಜಾತಿಯ, ಲಿಂಗದ ಭೇದವಿಲ್ಲ 
: ವಿಷ್ಣುದೀಕ್ಷಯನ್ನು ಪಡೆಯದವ CATS, 
. ವಿಷ್ಣುದೀಕ್ಬಾವಿಶಿಷ್ಠವಾದವನು ಸತ್ತಾತ್ರ 

. ವಿಷ್ಣುದೀಕ್ಷೆಯಿಂದಲೆ ಸೌಭಾಗ್ಯ 

. ಪುಂಡ್ರಧಾರಣೆ ಒಂದು ಸಂಸ್ಕಾರ 

ಸ ಸಂತ ಧಾರಣೆ ನವವಿಧಭಕ್ಕಿಗಳಲ್ಲಿ ಒಂದು 
10. ಷ್ಣ ವತದ್ಯೋತಕ 
11. saint ಕಕ್ಷೆಯಿಂದ ಯುಕ್ತನಾ ದವನೇ ಸತ್ಪಾತ್ರ 
12. ಪುಂಡ್ರವ ನ್ನು ಧರಿಸುವದು ಹೇಗೆ? 
13. ತಿರ್ಯಕ್‌ ಪುಂಡ್ರವೋ? ಊರ್ಧಪುಂಡ್ರವೋ ? 
14. ಊರ್ಧಪುಂಡ್ರ ಧಾರಣೆ ಉತ್ತಮ ಯಾಕೆ? 
15. ಗೋಪೀಚಂದನದಿಂದ ಪುಂಡ್ರಧಾರಣೆ 

16. ಗೋಪೀಚಂದನ ಎಂಬ ನಾಮವೇತಕೆ 7 
17 ಊರ್ಧೃಪುಂಡ ತ್ರಕ್ಕಾಗಿ ವಿಹಿತವಾದ ಮೃತಿಕೆಗಳು 
18. ತುಲಸೀಮತಿಕೆಯ ಪ್ರಾಶಸ್ತ್ಯ 

19. ಯಾವ ವರ್ಣದ ಮ್ರಶಿಕೆ ಯೋಗ 

20. ಚತುರ್ವಿಧವಾದ ಪುಂಡ್ರಧಾರಣೆ 

21. ಯಾವ ಕಾಲದಲ್ಲಿ ಯಾವ ದ್ರವದಿಂದ ? 
22. weeded ಧಾರಣೆಗೆ ಉಲ್ಲೇಖ 

23. ಭಸ್ಮಧಾರಣ ವಿಹಿತವೋ ? 


onan ಹು wn = 


೦ 


es 


24. ಪಂಚಪುಂಡ್ರ- ತ್ರಿಪುಂಡ್ರಧಾರಣೆ 
25. ಗಂಧಧಾರಣೆಯಲ್ಲಿ ವಿಶೇಷ 
26. ಯಾವ ಬೆರಳಿನಿಂದ ಧರಿಸಬೇಕು 


27. ಕ ನಡಿಯನ್ನು ನೋಡಿ ಧರಿಸಬೇಕು 


28. ಹಣೆಯ ಮೇಲೆ ಧರಿಸುವುದು ಹೇಗ ? 

29. ದಂಡಾಕಾರ ಪುಂಡ್ರ 

30. ಎಲ್ಲ ಕಡೆಗೂ ಛಿದ್ರಯುಕ್ಕವಾದ ಪುಂಡ್ರವಲ್ಲ 

31. ಇತರ ಸ್ಥಳದಲ್ಲಿ ಪುಂಡ್ರಧಾರಣೆಯ ಆಕಾರ 

32. ಊರ್ಧಪಂಡ್ರನಿಷೇಧ ವಾಸ್ತವವಲ್ಲ 

33. ಪುಂಡ್ರ ಹೇಗಿರಬೇಕು 

34. ಗತಭೀತನಿಗೆ ಭಾಮೆ ರಕ್ಷೆ ಇಕ್ಕುವಳಂತೆ 

35. ಧಾರಣವಿಧಿ 

36. ಸಂಕಲ್ಪ 

37. ಶ್ರೀಹರಿಧ್ಯಾನ 

38. ಗೋಪೀಚಂದನಪ್ರಾರ್ಥನ 

39. ಧಾರಣವಿಧಿ 

40. ಜಲಾಭಿಮಂತ್ರಣ 

41. ಗೋಪೀಮರ್ದನ 

42. ಕೈಯಲ್ಲಿ ತೇಯ್ದು ಹಚ್ಚಿಕೊಳ್ಳ ಬೇಕು 

43. ಉಗುರಿನ ಸಂಪರ್ಕವಾಗಬಾರದು 

44. Hew, ಧರಿಸುವಾಗ ದ್ಹಾದಶನಾಮಗಳ ಆವಶ್ಯಕತೆ 

45. ಧಾರಣಕ್ರಮ-ನಾಮಚಿಂತನೆ 

46. ಮೂರು ಹೊತ್ತೂ ಪುಂಡ್ರಧಾರಣೆ 

47. ಜಾತಿಗೆ ಅನುಗುಣವಾಗಿ ಪುಂಡ್ರಗಳ ಸಂಖ್ಯೆ 

48. ಜಾತಿ-ಲಿಂಗಗಳಿಗೆ ಅನುಗುಣವಾಗಿ ಪುಂಡ್ರವನ್ನು 
ಧರಿಸಬೇಕಾದ ಸ್ಥಾನಗಳು 

49. ಮಂತ್ರವನ್ನು ಉಚ್ಚರಿಸುವ ಕ್ರಮ 

50. ಧಾರಣಯೋಗ್ಗಕಾಲ 

51. ಸ್ನಾನಮಾಡದಿರುವಾಗಲೂ ಧರಿಸಬಹುದು 

52; ಊರ್ದ್ವಪುಂಡ್ರಧಾರಣಮಹಿಮಾ 

53. ಕರ್ಮಾಧಿಕಾರಕ್ಕಾಗಿ ಪ್ರಂಡ್ರಧಾರ 

54. ಸಜ್ಜನರ ಅನುಗ್ರಹವನ್ನು ಪಡಯಲು 

55. ಸನ್ಮ್ವಾನಪದ್ಧತಿಯಲ್ಲಿ ಪುಂಡ್ರಮಹಿಮಾ 

56. ಅಂತಕಾಲದಲ್ಲಿಯೂ ಗೋಪೀಚಂದನ ಕಡ್ಡಾಯ 

57. ಊಧ್ಧಪುಂಡ್ರ ಧರಿಸಿದವಗೆ ಅನ್ನದಾನ 


58. ಹೀನವಾದ ಕರ್ಮವೂ ಪೂರ್ಣವಾಗುತದೆ 


ಕ 


4 
ಲ 


12 


59. 
60. 
61. ಶೂ 
62. 
93. 
64. 
65. 
66. 
67. 
68. 
69. 
70. 
71. 
72; 
73. 
74. 
15. 
76. 
77. 
78. 
79. 
80. 
81. 
82. 
83. 
84. 


ಯಾವಾಗಲೂ ಮನೆಯಲ್ಲಿ ಗೋಪೀಚಂದನವಿರಬೇಕು 


ಮುದ್ರಾಧಾರಣಮ್‌ 
ಗೋಪೀಚಂದನದಿಂದ ನಿತ್ಯವೂ ಮುದ್ರಾಧಾರಣೆ 
ಚಕ್ರಾದಿಧಾರಣೆಯ ಎಷಯದಲ್ಲಿ ಪ್ರಮಾಣ 


ಯಾರು ಧರಿಸಬೇಕು 

ಪುಂಡ್ರಗಳ ಮೇಲೆಯೇ ಮುದ್ರಾಧಾರಣ 

ಮುದ್ರಾಧಾರಿ ಮಾಡುವ ದಾನ 

ಮುದ್ರೆಗಳನ್ನು ಧರಿಸಿ ದೈವ-ಪಿತ್ಛಕರ್ಮಗಳನ್ನು ಮಾಡಬೇಕು 
ಮುದೆ ನ್ರೈಗಳನ್ನು ಧರಿಸಿದವನು ಪೂಜ್ಯ 

ಚಕ್ರಾಂಕಿತನಾದವನಿಗೆ ಕನ್ಯಾದಾನ 

ಚಕ್ರಾದಿಮುದ್ರೆ ಗಳನ್ನು ಧರಿಸುವಾಗ ಪಠಿಸಬೇಕಾದ ಮಂತ್ರಗಳು 
ಚಕ್ರಾದಿಗಳನ್ನು ಧರಿಸಬೇಕಾದ ಸ್ಥಾನಗಳು 
ಮುದ್ರಾಂಕಿತನಾದವನ ನಿಂದೆ ಸಲ್ಪದು 

ಶ್ರೀಹರಿಯ ಸಾನ್ನಿಧ್ಯ ಎಲ್ಲಿ 9 

ಅಂಗಾರಧಾರಣೆಯ ವಿಧಾನ 

ಎಷ್ಟು ಕಡೆ ಧರಿಸಬೇಕು 

ಪುಂಡ್ರಧಾರಣೆ ನಿತ್ಯ 

ಪ್ರಾಣಪ್ರತಿಷ್ಠೆಯ ಆವಶ್ಯಕತೆ 


ಮುದ್ರೆಗಳು ಯಾವ ಲೋಹದ್ದಾಗಿರಬೇಕು 


64 
65 
65 
66 
66 
67 
68 
68 
69 
70 
70 
71 
72 
73 
75 
78 
80 
82 
83 
84 
84 
84 
85 
89 
89 
92 


ಶ್ರೀ ಗುರುಭ್ಯೋ ನಮಃ ॥ ಶ್ರೀ ಪ ಪರಮಗುರುಭ್ಯೋ ನಮಃ Il 


Il AS ESSN ನಮಃ ॥ 


ನಾಮಧಾರಣೆ 


(ಆಚಾರ-ವಿಚಾರ) 


ಸಂಧ್ಯಾವಂದನ ಮೊದಲಾದ ಸಕಲಕರ್ಮಗಳಿಗೆ ಅಂಗವಾಗಿದೆ 
ಪುಂಡ್ರದಾರಣ. ಪುಂಡ್ರವನ್ನು ಎಲ್ಲರೂ ಧರಿಸಬೇಕು. ಪುಂಡ್ರವನ್ನು ಧರಿಸದೆ 
ಮಾಡಿದ ಸಕಲಕರ್ಮಗಳು ವ್ಯರ್ಥ. ತಿಲಕವಿಲ್ಲದ ಮುಖ ಸ್ಮಶಾನಕ್ಕೆ ಸಮಾನ. ಆ 
ಮುಖ ಎಲ್ಲ ಅಮಂಗಳಗಳ GOD. ಹೀಗೆಂದು ಶೃತಿಸ್ಮೃತಿಗಳಲ್ಲಿ ಪುಂಡ್ರದ 
ಮಹಿಮೆಯನ್ನು ಪ್ರತಿಪಾದಿಸಿದ್ದಾರೆ. ಈ ಪುಂಡ್ರಧಾರಣೆ ಅಥವಾ 
ನಾಮಧಾರಣೆಯ ಬಗೆಗೆ ಯಥಾಶಕ್ತಿ ತಿಳಿಯಲು ಮನಸನ್ನು ಮುಂದೆ 
ಮಾಡೋಣ. 


ಪುಂಡ್ರಧಾರಣೆ ಎನ್ನುವದಕ್ಕಿಂತಲೂ "'ನಾಮಧಾರಣೆ'' ಎನ್ನುವದು ಹೆಚ್ಚು 
ಸೂಕವಾಗುತದೆ. ಪುಂಡ್ರಧಾರಣೆ ಎಂದರೆ ಚಿಹ್ನಯನ್ನು ಧರಿಸುವದು ಎಂದು 
ಮಾತ್ರ ಅರ್ಥವಾಗುತದ. ನಾಮಧಾರಣ ಎಂದರೆ ಹರಿಯ ಹನ್ನರಡು 

ನಾಮಗಳನ್ನು ಉಚ್ಚ! ಸ ಹಿತವಾದ ಸ್ಥಳದಲ್ಲಿ ವಿಹಿತವಾದ ಮೃತಿಕೆಯಿಂದ 
ವಿಷ್ಣುಸ್ಮಾರಕವಾದ. ಚಿಹ್ನೆಗಳನ್ನು ಧರಿಸುವುದು ಎಂದು ಅರ್ಥವಾಗುತದೆ. 
ವಿಷ್ಣುಚಿಂತನೆಗೆ " 'ನಾಮಧಾರಣೆ '' ಎಂಬ ಹೆಸರು ಹೆಚ್ಚು ಸಹಕಾರಿಯಾಗುತದೆ. 
ಆದ್ದರಿಂದ ' "ನಾಮಧಾರಣೆ'' ಎಂದು ವ್ಯವಹ ಹರಿಸುವುದು ಸಮಂಜಸವಾಗುತದೆ. 


14 ನಾಮಧಾರಣೆ 


೧. ಪುಂಡ್ರವನ್ನುಧರಿಸದಿದ್ದರೇ 

ಪುಂಡ್ರವನ್ನು ಧರಿಸದಿರುವುದು ಒಂದು ಪಾಪ. ಆ ಪಾಪ ನಾವು ಮಾಡಿರುವ 
ಸಕಲಸತ್ಯರ್ಮಗಳನ್ನು ವ್ಯರ್ಥಗೊಳಿಸುತ್ತದೆ. ಈ ವಿಷಯವನ್ನು ಪರಾಶರಸ್ಕೃತಿಯ 
ವಚನದಿಂದ ಸ್ಮೃತಿಮುಕಾವಲೀಕಾರರಾದ ಶ್ರೀಕೃಷ್ಣಾಚಾರ್ಯರು ತಿಳಿಸುತಾರೆ. ಆ 
ವಚನ ಹೀಗಿದೆ. 


ಊರ್ಧಪುಂಡ್ರವಿಹೀನಂ ಯತಂಧ್ಯಾಕರ್ಮಾದಿಕಂ ಚರೇತ್‌ | 
ತತರ್ವಂ ರಾಕ್ಸಸ್ಫರ್ನೀತಂ ಜಪಹೋಮಾದಿಕಂ ತಥಾ ॥ 


ಊಧಣ್ವಪುಂಡ್ರವನ್ನು ಧರಿಸದೇ ಮಾಡಿರುವ ಜಪ-ಹೋಮಮೊದಲಾದ 
ಸತ್ಯರ್ಮಗಳ ಫಲವನ್ನು ರಾಕ್ಷಸರು ಅಪಹರಿಸುತಾರೆ. ಕರ್ಮದ ಸರಿಯಾದ ಫಲವು 
ದೊರೆಯಬೇಕಾದರೆ ಪುಂಡ್ರವನ್ನು ಅವಶ್ಯವಾಗಿ ಧರಿಸಬೇಕು. ಕೇವಲ 
ಜಪೆ- ಹೋಮಗಳು ಮಾಡುವಾಗ ಮಾತ್ರವಲ್ಲ ಯಾವುದೇ ವಿಹಿತವಾದ 
ಕರ್ಮವನ್ನು ಮಾಡುವಾಗ ಊಧಣ್ವಪುಂಡ್ರವನ್ನು ಧರಿಸಲೇಬೇಕು. ಆದಿಪದ- 
ದಿಂದ ಈ ವಿಷಯವು ಇಲ್ಲಿಪ್ರಸುತವಾಗಿದೆ. 


ಇಲ್ಲಿ ಆದಿಪದದಿಂದ ಹೇಳಿದ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸುವ 
ಪ್ರಮಾಣವಚನ ಈ ರೀತಿಯಾಗಿದೆ. 


ಊರ್ಧಪುಂಡ್ರವಿಹೀನಸ್ತು ಕರ್ಮ ಯತ್ವಿಂಚಿದಾಚರೇತ್‌ 


a) ಯೆ ಜವೆ 


ತತರ್ವಂ ನಿಷಲಂ ಯಾತಿ ಇಷಾಪೂರ್ತಾ ಅಪಿ ದ್ದಿಜಾಃ Il 
~ ಬಿ ey ವ 


ಯಾವುದೇ ಸಣ್ಣಕರ್ಮದಲ್ಲಿ ತೊಡಗಬೇಕಾದರೂ ಊರ್ಧ,ಪುಂಡ್ರ- 
ಯುಕನಾಗಿರಬೇಕು. ಊರ್ಧ,ಪುಂಡ್ರವಿಲ್ಲದೇ ಯಾವುದೇ ಸಣ್ಣಕರ್ಮವನ್ನು 
ಮಾಡಿದರೂ ಆ ಎಲ್ಲ ಕರ್ಮವೂ ವ್ಯರ್ಥವಾಗುತದೆ. ಯಜ್ಞಯಾಗಾದಿಗಳೂ 
ಮತ್ತು ತಟಾಕನಿರ್ಮಾಣರೂಪವಾದ ಅತಿ ದೊಡ್ಡದಾದ ಕರ್ಮಗಳೂ 
ಊಧಣ್ವಪುಂಡ್ರದಿಂದ ಅಂಕಿನಾಗದೇ ಆಚರಿಸಿದರೆ ಅದು ಕೂಡಾ 
ವ್ಯರ್ಥವಾಗುತದೆ. 


ಎಷ್ಟುಸ್ಮೃತಿಯ ವಚನ ಕರ್ಮವೈಫಲ್ಯಗಳಿಗೆ ಕಾರಣಗಳೇನೆಂಬುದನ್ನು 
ರೀತಿಯಾಗಿ ತಿಳಿಸುತದೆ- 


. 


ಆಚಾರ-ವಿಚಾರ 15 


ಉಪವೀತಂ ಶಿಖಾಬಂಧಮೂರ್ಧಪುಂಡ್ರಂ ವಿನಾ ಕೃತಮ್‌ [ 
ಅಪವಿತ್ರಕೃತಂ ಕರ್ಮ ವಿಪ್ರಸ್ಯ ವಿಫಲಂ ಭವೇತ್‌ Il 


ಕರ್ಮವನ್ನು ಮಾಡಬೇಕಾದರೆ ಯಜ್ಞೋಪವೀತವಿರಬೇಕು. ಶಿಖೆಯು 
ಬದ್ಧವಾಗಿರಬೇಕು. ಊರ್ಧ,ಪುಂಡ್ರವಿರಬೇಕು. ಪದಿತ್ರವನ್ನು ಧರಿಸಿರಬೇಕು. 
ಇವುಗಳಿಲ್ಲದೇ ಮಾಡಿದ ಕರ್ಮವು ನಿಷ್ಠಲವಾಗುತದೆ. 


೨. ಪುಂಡ್ರಧಾರಣೆ ಅಂದರೆ? 

ಸಾಧಾರಣವಾದ ಪ್ರಶ್ನೆಯಿದು. ಆದರೆ ಇದಕ್ಕೆ ಸಮಾಧಾನವೇನೆಂದು 
ಹಲವರಿಗೆ ಗೊತಿಲ್ಲ ಮಣ್ಣನ್ನು ಮೈಗೆ ಮೆತಿಕೊಳ್ಳುವುದೆಂದು ನಾವೆಲ್ಲ 
ಭ್ರಮಿಸಿದ್ದೇವೆ. ಇದು ಪುಂಡ್ರಧಾರಣೆಯಲ್ಲ ಇದರ ಅಪಾರವಾದ ಹಿರಿಮೆಯನ್ನು 
ವಿಷ್ಣುರಹಸ್ಯ ಅರುಹುತದೆ. ಪುಂಡ್ರಧಾರಣೆ ಇದೊಂದು "“ದೀಕ್ಷೆ'' ಎಂದು 
ವಿಷ್ಣುರಹಸ್ಯ ಬೋಧಿಸುತದೆ. ಆ ವಚನವಿದು. 


ನಾಮಚಿಹ್ನಾದಿನಾ ದೇಹೇ ವಹ್ನಿನಾ ವಾ ಮೃದಾಂಕನಮ್‌ | 
ಸಾ ಬಾಹ್ಯಾ ಪ್ರೋಚ್ಯತೇ ದೀಕ್ಷಾ ಹೃಜ್ಞಾನಾಂ ಜ್ಞಾನಿನಾಮಪಿ Il 


ಈ ಮಾತಿನಲ್ಲಿಮೂರು ವಿಧಿಗಳು ಅಡಕವಾಗಿವೆ. 1) ಹರಿಯ ನಾಮಗಳನ್ನು 
ಉಚ್ಚರಿಸುತ್ತಾ ಮೃತಿಕೆಯಿಂದ ಪುಂಡ್ರಗಳನ್ನು ಧರಿಸಬೇಕು. 2) ಹರಿಯ 
ಚಿಹ್ನೆಗಳಾದ ಶಂಖ-ಚಕ್ರ-ಗದಾ-ಪದ್ಮಗಳನ್ನು ಹಾಗು ಹರಿಯ ನಾಮವಿರುವ 
ನಾರಾಯಣಮುದ್ರೆಯನ್ನು ಮೃತಿಕೆಯಿಂದ ದೇಹದಲ್ಲಿ ಧರಿಸಬೇಕು. 3) ಹರಿಯ 
ಆಯುಧಗಳಾದ ಚಕ್ರ-ಶಂಖಗಳನ್ನು ಪ್ರಧಾನವಾದ ಪ್ರಸಂಗಗಳಲ್ಲಿ 
ಸುದರ್ಶನಹೋಮದ ಅಗ್ನಿಯಿಂದ ತಾಪಮಾಡಿ ತಮ್ಮಗುರುಗಳಾದ ಯತಿಗಳ 
ಮೂಲಕ ದೇಹದ ಮೇಲೆ ಹಾಕಿಸಿಕೊಳ್ಳಬೇಕು. 

(ಈ ತಪಮುದ್ರೆಯನ್ನು ಸ್ವಯಂ ತಾನು ಧರಿಸಿಕೊಳ್ಳಬಾರದು. ಹಾಗು 
ಗೃಹಸ್ಮರಿಂದ ಈ ದೀಕ್ಷೆಯನ್ನು ಪಡೆಯಬಾರದು. ಈ ದೀಕ್ಷೆಯನ್ನು ಯತಿಗಳಾದ 
ತಮ್ಮ ಗುರುಗಳಿಂದಲೇ ಪಡೆಯಬೇಕು. ಈ ವಿಷಯವನ್ನು ಸ್ಪಷ್ಟಪಡಿಸುವ 
ವಚನಗಳು ಹೇರಳವಾಗಿವೆ. 


೧೨೬ 


16 ` ನಾಮಧಾರಣೆ 


ಪ್ರಸಂಗವಾದದ್ದರಿಂದ ಕೆಲವು ವಚನಗಳನ್ನು ಇಲ್ಲಿ ನಾವು ಗಮನಿಸೋಣ. 
ES ene en ಅಪರೂಪದ rie ಗ್ರ ೦ಥದಲ್ಲಿ ವರಾಹ- 
ಪುರಾಣದ ವಚನವೆಂಬುದಾಗಿ ಈ ಮಾತುಗಳನ್ನು ಚ ಬುದ. 


ಗುರುಂ ವಿನಾ ತು ಯೋ ದೀಕ್ಬಾಂ ಸಬುದ್ವಾ ಲಭತೇ ನರಃ । 
ತತ್‌ ಸಿ ಸಿದ್ದಿಮವಾ Woes ನರಕಂ ಚಾಭಿಪದೃತೆ ತೇ ॥ 


2 


ಈಗಾಗಲೇ ತಪಮುದ್ರಾಧಾರಣೆ ಇದೊಂದು ದೀಕ್ಷೆ ಎಂದು ತಿಳಿದಿದ್ದೇವೆ. ಈ 
ದೀಕ್ಷೆಗಳು ಗುರುಮುಖವಾಗಿಯೇ ಆಗಬೇಕು. ಗುರುಗಳನ್ನು ಪರಿತ್ಯಜಿಸಿ ತ 
ಬುದ್ದಿಗೆ ತೋರಿದಂತೆ ದೀಕ್ಷೆಯನ್ನು ಸ್ವೀಕರಿಸಿದರೇ ಆ ದೀಕ್ಲೆಯಿಂದ ಮನುಷ್ಯ 
ಸಿದ್ದಿಯನ್ನು ಪಡೆಯಲಾರ ಇಷ್ಟೇ ಅಲ್ಲ ಆ ರೀತಿಯಾದ ದೀಕ್ಷೆಯನ್ನು 
ಪಡೆದವರು ನರಕಭಾಜನರಾಗುತಾರೆ. ಆದ್ದರಿಂದ ಈ ವಿಷಯದಲ್ಲಿ 
ಜಾಗರೂಕರಾಗಿ ಇರಬೇಕು. ಈ ವಿಷಯದಲ್ಲಿ ಹೇತುವಾದಿಗಳಾಗಬಾರದು. 


ಒಟ್ಟಾರೆ ದೀಕ್ಷೆಯ ವಿಷಯದಲ್ಲಿ ಮೇಲಿನ ವಚನ ಸಾಮಾನ್ಯ ವಾದ 
ಪ್ರಮಾಣವಾದರೆ ತ ತಪಮುದ್ರಾಧಾರಣೆಗೆ ಸಂಬಂಧಪಟ್ಟಂತೆ ವರಾಹಪುರಾಣದಲ್ಲಿ 
ಈ ವಿಶೇಷವಾದ ವಚ ಚನವನ್ನು ಕಾಣುತೇವ- 


ತಪಮುದ್ರಾಂ ತುಯೋ ಮತಣ್ಯಃ ಸ್ವಬುದ್ದೈ ವ ಗುರುಂ ವಿನಾ 
ತೇನಾ5 ಹಂ ತಾಪಿತೋ ದೇವಿ ನರಕೇ ಜೆ ಧೃವಮ್‌ | ಸ.ದ 


ಹೇ ದೇವಿ | ಗುರುಗಳನ್ನು ಪರಿತ್ಯಜಿಸಿ ತನ್ನ ಮತಿಗೆ ತೋರಿದಂತೆ 
ತಪಮುದ್ರಾಧಾರಣೆಯನ್ನು ಮಾಡಿಕೊಂಡರೆ ನನಗೆ ತಾಪವಾಗುತದೆ. ನನಗೆ 
ತಾಪವನ್ನುಂಟುಮಾಡುವ ಕರ್ಮವನ್ನು ಮಾಡಿದವನು ನರಕಕ್ಕೆ ಬೀಳುತ್ತಾನೆ. 
ಆದರಿಂದ ಸಾಧಕನಾದವನು ಈ ವಿಷಯದಲ್ಲಿ ಸ ರ್ವಥಾ ಜಾಗರೂಕನಾಗಿ 


(oe 


ಆಚಾರ-ವಿಚಾರ | 17 


ಪ್ರತಪ್ಪಂ ಚಕ್ರಮಾದಾಯ ಮಂತ್ರೇಣೈವಾಂಕಯೇದುರುಃ | 
ಶಂಖೇನೈವಾಂಕನಂ ಕುರ್ಯಾದ್ದಾಹ್ವೋಃ ದಕ್ಷಿಣಸವ್ಯಯೋಃ Il ರಾ.ಮ 


““ಅಂಕನಂ. ಕುರ್ಯಾತ್‌'' ""ಅಂಕಯೇದ್ಳುರುಃ' ಇತಿ ದ್ವಿರುಕ್ತಿಸ್ತು 
ಗುರುರೇವಾಂಕಯೇನ್ನಾನ್ಯಃ ಇತ್ಯವಧಾರಣಾರ್ಥೇತಿ Il ರಾ.ಮ.ಟೀ 


ತಸ್ಥಾತ್ತು ವಿಧಿನಾ ಬ್ರಹ್ಮನ್‌ ಗೃಹ್ಹೀಯಾತ್‌ ಸದ್ಗುರೋರಪಿ | 
ಯತೀನಾಂ ಯತಯಃ ಪ್ರೋಕ್ತಾ: ಗುರವೋತನ್ಯೇ ನ ಹಿ ಕ್ವಚಿತ್‌ ॥ 


ಯತೀನಾಂ ಯತಯಃ ಯತಿಶ್ರೇಷ್ಠಾಃ ತಪ್ಪಮುದ್ರಾಂಕನಾಧಿಕೃತಾ 
ಯತೀಶ್ಚರಾಃ ಸ್ಪಸದ್ದುರವಃ Il ರಾ.ಮ.ಟೀ 


ವಾದಿರಾಜತೀರ್ಥರ, ಸುರೋತಮತೀರ್ಥರ ಮತ್ತು ಸತ್ಯಾಭಿನವತೀರ್ಥರ 
ಈ ಎಲ್ಲ ವಚನಗಳನ್ನು ಗಮನಿಸಿದಾಗ, ತಪಮುದ್ರಾಧಾರಣೆಯನ್ನು 
ಗೃಹಸ್ಥರಿಂದಾಗಲೀ, ಮತೊಬ್ಬ ಯತಿಗಳಿಂದಲಾಗಲೀ ಸ್ವೀಕರಿಸುವುದು 
ಉಚಿತವಲ್ಲವೆಂದು ಸ್ಪಷ್ಟವಾಗುತ್ತದೆ. ಆದ್ದರಿಂದ ಸ್ವಸ್ವಗುರುಗಳಿಂದಲೇ ಅರ್ಥಾತ್‌ 
ತಮ್ಮ ತಮ್ಮ ಮಠದ ಯತಿಗಳಿಂದಲೇ ತಪಮುದ್ರಾಧಾರಣೆಯನ್ನು 
ಮಾಡಿಕೊಳ್ಳುವುದು ಸೂಕವಾಗುತದೆ. 

ಈ ನಾಮಮುದ್ರಾಧಾರಣೆಯ ವಿಧಾನಗಳು ಅಜ್ಞಾನಿಗಳಿಗೆಂದು 


ಭಾವಿಸುವದು ಸರಿಯಲ್ಲ ಜ್ಞಾನಿಗಳಾದವರು ಕೂಡಾ ಈ ವಿಧಾನಗಳನ್ನು 
ಕಡ್ಡಾಯವಾಗಿ ಪಾಲಿಸಬೇಕು. 


ಪುಂಡ್ರಧಾರಣೆ ಇದೊಂದು ದೀಕ್ಷೆ ಇದು ಬಾಹ್ಯದೀಕ್ಬೆ ನಾನು ಶ್ರೀಹರಿಯ 
ದಾಸನೆಂದು ತಿಳಿಸಿಕೊಡಲು ಬಾಹ್ಯದೇಹಕ್ಕೆ ತೊಡಿಸಬೇಕಾದ ದೀಕ್ಷೆ ಹೀಗಾಗಿ 
ಬಾಹ್ಯದೀಕ್ಷೆ ಅಂತೆಯೆ ಇದು ಎಷ್ಟುದೀಕ್ಷೆ 


ಈ ಎಷ್ಟುದೀಕ್ಷೆ ಎರಡು ಬಗೆಯದ್ದಾಗಿದೆ. ಇದೀಗ ತಿಳಿದಂತೆ ""ಬಾಹ್ಯದೀಕ್ಷೆ'' 
ಒಂದು ಬಗೆಯದ್ದಾದರೆ ""ಆಂತರದೀಕ್ಗೆ'' ಎರಡನೆಯದ್ದು ಈ ಆಂತರ- 
ದೀಕ್ಷೆಯನ್ನು ಬೆಳಿಸಿ, ಬೆಳಗಿಸುವ ದೀಕ್ಷೆ MBO, ಹೀಗಾಗಿ ಇದು ಅತ್ಯಂತ 
ಅನಿವಾರ್ಯ. ಪರಿಹಾರ್ಯವಲ್ಲ 


18 ನಾಮಧಾರಣೆ 


೩. ಆಂತರದೀಕ್ಷೆ 
ಆಂತರದೀಕ್ಷೆ ಯಾವುದೆಂದು ತಿಳಿಸುವ ವಿಷ್ಣುರಹಸ್ಯದ ವಚನ ಹೀಗಿದೆ- 
ಅಯಂ ಸರ್ವೇಷ್ಠದಾತಾ ಮೇ ಸರ್ವಾನಿಷ್ಠನಿವಾರಕಃ | 
ಸರ್ವೋತ್ತ ಕೈಷ್ಟೋ 5 ಯಮೇವೈಕಃ ತದೀಯೋsಹಂ ಸಮೇ ಪತಿಃ। 
ಇತಿ ಜ್ಞಾನಂ ನಿಶ್ಚಲಂ ತು ಸಾ ದೀಕ್ಷಾ ಹ್ಯಾಂತರೀ ಮತಾ ॥ ವಿರ 


ನಮ್ಮೆಲ್ಲರ ಇಷ್ಟಗಳನ್ನು ಪೂರೈಸುವ ಅಭೀಷ್ಟದೈವ ಶ್ರೀಮನ್ನಾರಾಯಣ. 
ಕ್ಷಣಕ್ಷಣಕ್ಕೂ ಮುತ್ತಿಗೆ ಹಾಕಿ ನಮ್ಮನ್ನು ಸೋಲಿಸುತ್ತಿರುವ ಸಂಕಟಗಳನ್ನು 
ಪರಿಹರಿಸುವ ಧೀರನಾದ ದೊರೆ ಶ್ರೀವಿಷ್ಣು "ಅವನು ಸರ್ವೋತೃಷ್ಠ ಷ್ಟ 
ಸರ್ವೋತ್ತಮ. ನಾನವನ ದಾಸಕೋಟಿಪ್ರವಿಷ್ಟ ನನಗವನು ಏಕಮೇವಾದ್ವಿ pile 
ಒಡೆಯ' ಚಾಂಚಲ್ಯಕ್ಕೊಳಗಾಗದ ಈ ಬಗೆಯ ಅರಿವು ಅಂತರದ. . ಇದು 
ಕೂಡಾ ಎಿಷ್ಟುದೀಕ್ಷೆ 


ಆಂತರ ತಿಮಿರವ ತರಿದು ಹಾಕುವ ಈ ಆಂತರದೀಕ್ಷಾದೀಪವನ್ನು ಆರದ 
ಹಾಗೆ ಬೆಳಗಿಸುವ ದೀಕ್ಷೆ ಬಾಹ್ಯದೀಕ್ಬೆ 

ಈ ಬಗೆಯ ದೀಕ್ಬೆಗಳನ್ನು ಪಡೆಯದ ಮನುಷ್ಯ ಹರಿಯ ಪೂಜೆಗೆ ಅನರ್ಹ. 
ಹೀಗೆಂದು ತಿಳಿಸುವ ಹಾರೀತರ ವಚನವಿದು. ಗಮನಿಸಿ- 


ನಾದೀಕ್ಷಿತ: ಪ್ರಕುರ್ವೀತ ವಿಷ್ಣೋರಾರಾಧನಕ್ರಿಯಾಮ್‌ ॥ ಹಾ.ಸ್ಟ್ರ 


ಇದನ್ನು ಮತ ಷ್ಟು ನಿಖರವಾಗಿ, ನಿಷ್ಠುರವಾಗಿ ತಿಳಿಸುವ ಆಚಾರ್ಯರ 
ವಚನವೃಖರಿ ಹೀಗಿದೆ. 


ತೇ ನರಾಃ ಪಶವೋ ಲೋಕೇ ಕಿಂ ತೇಷಾಂ ಜೀವನೇ ಫಲಮ್‌ | 

ಯೈರ್ನ ಲಬ ಬ್ರಾ ಹರೇ ರ್ದೀಕ್ಷಾ ನಾಂರ್ಚಿತೋ ವಾ ಜನಾರ್ದನಃ Il 

ಆಂತರ-ಬಾಹ್ಯವೆಂಬ ಎರಡು ತರಹದ ದೀಕ್ಷೆಗಳನ್ನು ಪಡೆದವನೇ ತನ್ನ | 
ಸಾಧನೆಗೆ ಅರ್ಹನಾಗುತ್ತಾನೆ. ದೀಕ್ಷಿತನಾಗದ ನರ ವಾನರ. ಅವನ ಬದುಕು ಕುದ್ರ 
ಎಂದೆಂದೂ ಅವನ ಬಾಳಿಗೆ ಏಳಿಗೆ ಇಲ್ಲ ಆದ್ದರಿಂದ ಹರಿಯ ದೀಕ್ಷೆಯನ್ನು 
ಪಡೆಯುವುದು ಹರಿಯನ್ನಾರಾಧಿಸುವುದು ಇದು ಫಲವು ಬಾಳ್ವುದಕೆ. 


ಆಚಾರ-ವಿಚಾರ 19 


೪. ವಿಷ್ಣುದೀಕ್ಷೆಗೆ ಜಾತಿಯ, ಲಿಂಗದ ಭೇದವಿಲ್ಲ 
ಊರ್ಧಪುಂಡ್ರಂ ತು ಸರ್ವೇಷಾಂ ನ ನಿಷಿದ್ದಂ ಕದಾಚನ | 
ಧಾರಯೇತ್‌ ಕೃತ್ರಿಯಾದ್ಯೋತಪಿ ವಿಷ್ಣುಭಕ್ತೋ ಭವೇದ್ಯದಿ i ಪ.ಪು 


ಊಧಣ್ವಪುಂಡ್ರವನ್ನು ಎಲ್ಲರೂ ಕಡ್ಡಾಯವಾಗಿ ಧರಿಸಬೇಕು. ಯಾರಿಗೂ 
ಯಾವ ಪ್ರಸಂಗದಲ್ಲಿಯೂ ಇದು ನಿಷಿದ್ದವಲ್ಲ. ಕೃತ್ರಿಯ-ವೈಶ್ಯ-ಶೂದ್ರರು 
ಎಲ್ಲಜಾತಿಯ ಸಿ § SOIT ಕೂಡಾ ಊಧಣ್ವಪುಂಡ್ರವನ್ನು ಧರಿಸಬೇಕು. 


ನೀಚವರ್ಣೋ ಪಿ ಯೋ ವಿಷ್ಣುದೀಕ್ಷಾವಾನ್‌ ಸಹಿ ಬಂಧುವತ್‌ | 
ವಿನಾ ಪ್ರಣಾಮಂ ಮಾನ್ಯಃ ಸಃ ಠಾಮಕೃಷ್ಣಾದಿನಾಮಭಿಃ Il 


ನಾರೀ ವಾ ಪುರುಷೋ ವಾಪಿ ತಪ್ಪಚಕ್ರಾಂಕವರ್ಜಿತಃ | 
ಶೃಶಾನಕಾಷ್ಠವತ್ತಸ್ಯ ಸರ್ಫೇ" ಸ್ನಾನಂ ಸಮಾಚರೇತ್‌ ॥ ವಿ.ರ 


ಶೂದ್ರಜಾತಿಯವರು ಕೂಡಾ ಎರಡುವಿಧವಾದ NAOT ಅವರು 
ಕೂಡಾ ಅರ್ಹರಾಗಿದ್ದಾರೆ. ಜಾತಿಮತಭೇದವಿಲ್ಲದೆ ಆಚರಿಸಬಹುದಾದ 
ಸರ್ವಸಾಮಾನ್ಯಧರ್ಮ ಇದಾಗಿದೆ. ವಿಷ್ಣುದೀಕ್ಷೆಯನ್ನು ಪಡೆದವರು ಪರಸ್ಫರ 
ಬಂಧುಗಳಂತೆ. ಉತಮರಾದವರು ಕೂಡಾ ತಮಗಿಂತಲೂ ಸಣ್ಣವರಾದ 
ವೈಷ್ಣವರಿಗೆ ತಕ್ಕುದಾದ ಗೌರವವನ್ನು ಕೊಡಲೇಬೇಕು. ಆದರೆ ನಮಸ್ಕಾರವನ್ನು 
ಮಾತ್ರ ಮಾಡಬಾರದು. ಅವನ ಜೊತೆಗೆ ವ್ಯವಹರಿಸುವಾಗ "ರಾಮ' "ಕೃಷ್ಣ 
ಎಂಬ ಹೆಸರಿನಿಂದಲೇ ವ್ಯವಹರಿಸಬೇಕು. ಹೀಗೆ ಅವರ ಜೊತೆ 
ವ್ಯವಹರಿಸುವುದು ಅವರಿಗೆ ನೀಡುವ ಸನ್ಮಾನವೆಂದು ವಿಷ್ಣುರಹಸ್ಯ ತಿಳಿಸುತದೆ. 


ಲಿಂಗಭೇದವೂ ಇಲ್ಲದೇ ಪಡೆಯಲೇ ಬೇಕಾದ ದೀಕ್ಷೆ ಇದಾಗಿದೆ. ಈ 
ದೀಕ್ಷೆಯನ್ನು ಪಡೆಯದ ಪುರುಷರಾಗಲೀ ಸ್ತ್ರೀಯರಾಗಲೀ ಅವರು 
ಅಸ್ಪಶ್ಯರಾಗುತಾರೆ. 

೫. ವಿಷ್ಣುದೀಕ್ಟೆಯನ್ನು ಪಡೆಯದವ ಅಸತ್ವಾತ್ರ | 
ಉಚ್ಚವರ್ಣೋಂಪಿ ಯೋ ವಿಪ್ರೋ ವೇದವೇದಾಂತಪಾರಗಃ | 
ಸದಾಚಾರರತೋತsಪಿ ಸ್ಯಾದ್ದಿಷ್ಲುದೀಕ್ಷಾವಿವರ್ಜಿತಃ | 
ಸ ಚೋರವದ್‌ ಬಹಿಷ್ಕಾರ್ಯಃ Bz ದತ್ತಂ ಚ ನಿಷ್ಠಲಮ್‌ ॥ 


20 ನಾಮಧಾರಣೆ 


ಸ್ವಯಂ ಉಚ್ಚವರ್ಣದ ಬ್ರಾಹ್ಮಣನಾಗಿದ್ದರೂ, ವೇದವೇದಾಂಗಗಳನ್ನು 
ಅಧ್ಯಯನ ಮಾಡಿದವನಾಗಿದ್ದರೂ, ಸದಾಚಾರತತ್ಸರನಾಗಿದ್ದರೂ, ವಿಷುದೀಕ್ಷಾ- 
ವಿವರ್ಜಿತನಾದವನು ಕಳ್ಳನಂತೆ ಬಹಿಷ್ಕಾರಕ್ಕೆ ಯೋಗ್ಯನಾಗಿದ್ದಾನೆ. ಇಂಥವನಿಗೆ 
ಹವ್ಯ-ಕವ್ಯ ಮೊದಲಾದ ಯಾವುದೆ ಪ್ರಸಂಗದಲ್ಲಿ ದಾನವನ್ನು ಮಾಡಕೂಡದು. 
ಇವನಿಗೆ ಮಾಡಿದ ದಾನ-ಮಾನ ವ್ಯರ್ಥವಾಗುತದೆ. 


೬. ವಿಷ್ಣುದೀಕ್ಟಾವಿಶಿಷ್ಟನಾದವನು ಸತ್ತಾತ್ರ 
ಪಾತ್ರಂ ಹಿ ಪರಮಂ ಪ್ರೋಕ್ತಂ ಹವ್ಯಕವ್ಯಾದಿಕೇ ಸದಾ | 
ಯಸ್ಯ ಸ್ಕಾದ್ದೆ 3 DC ದೀಕ್ಷಾ ದತ್ತಂ ಭವತಿ ಚಾಂಕಯಮ್‌ If ವಿ.ರ 
ವ ಣ a ಎಪಿ ಎ) 


ವಿಷ್ಣುದೀಕ್ಷೆಯನ್ನು ಪಡೆದ ವ್ಯಕ್ತಿ ಯಜ್ಞ- ಯಾಗಮೊದಲಾದ ಪ್ರಸಂಗದಲ್ಲಿ 
ಶ್ರಾದ್ಧ ಮೊದಲಾದ ಪ್ರಸಂಗದಲ್ಲಿಯೂ ಯೋಗ್ಯನಾದ ಪಾತ್ರ. ಅವನಿಗೆ ನೀಡಿದ 
ದಾನ ಅಕ್ಷಯವಾದ ಫಲವನ್ನು ನೀಡುತದೆ. ಇದರಲ್ಲಿ ಸಂದೇಹಕ್ಕೆ ಆಸ್ಪದವಿಲ್ಲ 
ಶ್ರಾದ್ಧಮೂದಲಾದ ಪ್ರಸಂಗಗಳಲ್ಲಿ ವಿಷ್ಣುದೀಕ್ಬಾವಿಶಿಷ್ಟನಾದ ಶೂದ್ರನಿಗೂ 
ಅನ್ನಾದಿದಾನವನ್ನು ಮಾಡಬೇಕೆಂದು ಶಾಸ್ತ್ರ ವಿಧಿಸುತ್ತದೆ. ವಿಶಿಷ್ಟವಾದ 
ಪದಾರ್ಥಗಳನ್ನು ದಾನಮಾಡುವಾಗ ಯೋಗ್ಯನಾದ ಬ್ರಾಹ್ಮಣನನ್ನು ಹುಡುಕಿ 
ದಾನಮಾಡಬೇಕು. ಇದನ್ನು ಎಚ್ಚರಿಕೆಯಿಂದ ಪಾಲಿಸಬೇಕು. 


೭. ವಿಷ್ಣುದೀಕ್ಷೆಯಿಂದಲೆ ಸೌಭಾಗ್ಯ 


ಅನ್ನಥಾ ಚಾಪವಿತ್ರಾಂಗೀ ACH dot RAH ನರಃ ॥ ವಿ.ರ 


ಕಂಠಸೂತ್ರ ಸ್ತೀಯರ ಸೌಭಾಗ್ಯಸೂಚಕವಾಗಿರುತ್ತದೆ. ಹೀಗಾಗಿ ಅದನ್ನು 
ಯಾವಾಗಲೂ ಸ್ತ್ರೀಯರು ಧರಿಸುತಾರೆ. ಅಂಥವಳ ದೇಹವೂ ಪವಿತ್ರ- 
ವಾಗಿರುತ್ತದೆ. ಅಂತಹ ಮಾಂಗಲ್ಯವನ್ನು ತೆಗೆದಿಟ್ಟವಳು ಅಪವಿತ್ರಳೆಂದು ಲೋಕವು 
ಭಾವಿಸುತದೆ. ಅವಳು ಶುಭಕರ್ಮಗಳಲ್ಲಿ ಅನರ್ಹಳೆಂದು ಲೋಕ 
ತೀರ್ಮಾನಿಸುತದೆ. ಹಾಗೆಯೆ ವಿಷ್ಣುದೀಕ್ಷೆಯಿಂದ ರಹಿತನಾದವನು ಅಪವಿತ್ರ- 
ನೆನಿಸಿಕೊಳ್ಳುತಾನೆ. ಅವನಿಗೆ ಲೋಕದಲ್ಲಿ ಯಾವುದೇ ಗೌರವವಿರುವುದಿಲ್ಲ 


ಆಚಾರ-ವಿಚಾರ 21 


ಶುಭಕರ್ಮಗಳಲ್ಲಿ ಅವನಿಗೆ ಆಸ್ಪದವಿರುವದಿಲ್ಲ ಶ್ರಾದ್ದಾದಿಕರ್ಮಗಳಿಗೂ ಅವನು 
ಅನರ್ಹನಾಗಿರುತಾನೆ. ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. 


(ಆದ್ದರಿಂದ ಈ ದೀಕ್ಷೆಯನ್ನು ತನ್ನ ಗುರುಗಳಿಂದಲೆ ಪಡೆಯಬೇಕು. 
ಮತೊಬ್ಬರಿಂದ ಸರ್ವಥಾ ಈ ದೀಕ್ಷೆಯನ್ನು ಸ್ವೀಕರಿಸಬಾರದು. ಹೀಗೆಂದು 
ವಿಷ್ಣುರಹಸ್ಯ ಈ ದೃಷ್ಟಾಂತದಿಂದ ಸೂಚಿಸುತ್ತದೆ.) 

೮. ಪುಂಡ್ರಧಾರಣೆ ಒಂದು ಸಂಸ್ಕಾರ 

ತಾಪಃ ಪುಂಡ್ರಸ್ತಥಾ ನಾಮ ಮಂತ್ರೋ olny ಪಂಚಮಃ । ' 

ಅಮೀ ಹಿ ಪಂಚ ಸಂಸ್ಕಾರಾಃ ವೈಷ್ಠವತ್ತನ್ಯ ಹೇತವಃ | ತಾ.ಕೃ.ವ್ಯಾ 


ಎಷ್ಟುರಹಸ್ಯ ಪುಂಡ್ರಧಾರಣೆಯನ್ನು ಒಂದು ದೀಕ್ಷೆ ಎಂದು ತಿಳಿಸುತ್ತದೆ. 
ಮತೊಂದು ಸೃತಿ ಪುಂಡ್ರಧಾರಣೆಯನ್ನು ಒಂದು ಸಂಸ್ಕಾರ ಎಂಬುದಾಗಿ 
ತಿಳಿಸುತ್ತದೆ. ಈ ಸ್ಮೃತಿ ಸಾಧಕರಿಗೆ ಆವಶ್ಯಕವಾದ ಐದು ಸಂಸ್ಕಾರಗಳನ್ನು 


ತಿಳಿಸುತದೆ. 


1) ತಪಮುದ್ರಾಧಾರಣೆ 2) ಪುಂಡ್ರಧಾರಣೆ 3) ನಾಮಧಾರಣೆ 4) 
ಮಂತ್ರಸ್ವೀಕಾರ 5) ವಿಷ್ಣೂದ್ದೇಶಕವಾದ ಯಾಗಗಳು. 


ಈ ಸಂಸ್ಕಾರಗಳಲ್ಲಿ ಪುಂಡ್ರಧಾರಣೆಯೂ ಒಂದಾಗಿದೆ. ಈ ಸಂಸ್ಕಾರ- 
ಗಳಿಲ್ಲದವನು ಕರ್ಮಾನರ್ಹನಾಗುತಾನೆ. ಆದ್ದರಿಂದ ಈ ಸಂಸ್ಕಾರಗಳಿಂದ 
ಸಂಸ್ಕ ಕತನಾಗುವುದು ಎಲ್ಲರಿಗೂ ಆವಶ್ಯಕವಾಗಿದೆ. 


೯. ಪುಂಡ್ರಧಾರಣೆ ನವವಿಧಭಕಿಗಳಲ್ಲಿ ಒಂದು 
ಶಂಖಚಕ್ರೋರ್ಧಪುಂಡ್ರಾದಿಧಾರಣಂ ಸ್ಮರಣಂ ಹರೇಃ । 
ತನ್ನಾಮಕೀರ್ತನಂ ಚೈವ ತತ್ವಾದಾಂಬುನಿಷೇವಣಮ್‌ Il 
ತತಾದವಂದನಂ ಚೈವ ತನ್ನಿವೇದಿಭೋಜನಮ್‌ 
ಏಕಾದಶ್ಯುಪವಾಸಶ್ಚತ ಸ್ಪೈವಾರಭ್ಯಚ ರ್ಕನಂ ಹರೇಃ Il 
aces ಸರಸು ಚ ತ ಭಕ್ತಿರ್ನವವಿಧಾ ಸ್ಮ ಸತಾ 
ಏತ್ಯರ್ನವವಿಧೈರ್ಯಕ್ಟೋ ವೃಷ್ಣವಃ ಪ್ರೋಚ್ಯತೇ ಬುಧ್ಧೆಃ I ವೃಹಾ.ಸ್ಥ 


22 `ನಾಮಧಾರಣೆ 


ವೃದ್ಧಹಾರೀತರ ಪ್ರಕಾರ ಪುಂಡ್ರಧಾರಣೆ ನವವಿಧಭಕಿಗಳಲ್ಲಿ ಒಂದಾಗಿದೆ. 
ಭಾಗವತದಲ್ಲಿ ಉಕವಾದ ನವವಿಧಭಕಿಗಳಲ್ಲದೇ ಹಲವು ಹೊಸಬಗೆಯ 
ಭಕ್ತಿಗಳನ್ನು ಈ ಸ್ಮೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ಭಕ್ತಿ ಎಂದರೆ ಭಕ್ತಿಯನ್ನು 
ಬೆಳೆಸುವ ಸಾಧನಗಳೆಂದೇ ಅರ್ಥ. ಹೊರತು ಇವುಗಳು ಭಕ್ತಿಯ ಸ್ವರೂಪವಲ್ಲ 
ಇದನ್ನು ನಾವಿಲ್ಲಿ ಗಮನಿಸಬೇಕು. 

1. ಶಂಖ,ಚಕ್ರ, ಊರ್ಧ,ಪುಂಡ್ರಮೊದಲಾದವುಗಳನ್ನು ಧರಿಸುವದು. 

2. ಭಗವಂತನನ್ನು ಮನಸಾ ಸರಿಸುವದು. a 

3. ಅವನ ನಾಮಗಳನ್ನು ನಾಲಿಗೆಯಿಂದ ಉಚ್ಚರಿಸುವದು. 

4. ಅವನ ಪಾದವನ್ನು ತೊಳೆದ ಜಲವನ್ನು ಅರ್ಥಾತ್‌ ತೀರ್ಥವನ್ನು 
ಸ್ವೀಕರಿಸುವದು. 

5. ಭಗವಂತನ ಪಾದಕಮಲಗಳನ್ನು ಸದಾ ನಮಸ್ಕರಿಸುತ್ತಿರುವದು. 

6. ಭಗವಂತನಿಗೆ ಮಾತ್ರ ನಿವೇದಿಸಿದ ಆಹಾರವನ್ನು ಸ್ವೀಕರಿಸುವದು. 

7. ಏಕಾದಶಿಯಂದು ನಿರಾಹಾರದಿಂದಿದ್ದು ಭಗವಂತನನ್ನು ಸುತಿಸುವದು. 
. ಸ್ವತಂತ್ರನೆಂದು ಭಗವಂತನನ್ನು ಮಾತ್ರ ಪೂಜಿಸುವದು. 
. ಭಗವಂತನ ಭಕ್ತರನ್ನು ತದೀಯರೆಂದು ಅರ್ಥಾತ್‌ ಪರಿವಾರತಯಾ 
ಅರ್ಚೆಸುವುದು. 

ಹೀಗೆ ಭಕ್ತಿ ನವವಿಧವಾಗಿದೆ. ಈ ನವವಿಧವಾದ ಭಕ್ತಿಗಳಿಂದ ಯುಕನಾದವನು 
ಯಾವ ಜಾತಿಯವನೇ ಆಗಿರಲಿ ಅವನನ್ನು ವೈಷ್ಣವನೆಂದು ಜ್ಞಾನಿಗಳು 
ವ್ಯವಹರಿಸುತಾರೆ. ವೈಷ್ಣವತ್ವಸಂಪಾದಕವಾದ ನವವಿಧವಾದ ಭಕಿಗಳಲ್ಲಿ 
ಮೊದಲನೆಯ ಭಕ್ತಿಯೆ ಈ ""ಪುಂಡ್ರಧಾರಣೆ ''ಇದನ್ನು ಗಮನಿಸಬೇಕು. 


oO 00 


WEDS ಚಿಂತಿಸುವುದಾದರೆ ಪುಂಡ್ರಧಾರಣೆ ಇದೊಂದು ದೀಕ್ಷೆ ಮತೊಂದು 
ರೀತಿಯಲ್ಲಿ ಅದು ಆವಶ್ಯಕವಾದ ಸಂಸ್ಕಾರ, ಇನ್ನೊಂದು ರೀತಿಯಲ್ಲಿ 
ವೃಷ್ಟವತ್ಚಸಂಪಾದಕವಾದ ಭಕ್ತಿ ಇದಾಗಿದೆ. ಹೀಗಾಗಿ ಪುಂಡ್ರಧಾರಣೆಯನ್ನು 
ಬ್ರಾಹ್ಮಣ, ಕ್ರ ತ್ರಿಯ, ವೈಶ್ಯ, ಶೂದ್ರ ಮತ್ತು ಎಲ್ಲಜಾತಿಯ ಸ್ತ್ರೀಯರೂ ಸಹ 
ನಿಷ್ಠೆಯಿಂದ ಪಾಲಿಸಬೇಕು. 


ಆಚಾರ-ವಿಚಾರ 23 


೧೦. ವೈಷ್ಣವತ್ವದ್ಯೋತಕ 
ಚಕ್ರಾದಿಧಾರಣಂ ಪುಂಸಾಂ ಪರಸಂಬಂಧವೇದನಮ್‌ । 
ಸಂಸ್ಕಾರಾಣಾಂ ತು ಸರ್ವೇಷಾಮಾದ್ಯಂ WIA, ಧಾರಣಮ್‌ ॥ 
ಪರಮಾತ್ಮನ ಭಕ್ತರು ನಾವೆಂಬುದನ್ನು ಸಾರಿ ತಿಳಿಸುವುದಕ್ಕಾಗಿ ಚಕ್ರಮೊದಲಾದ 
ಚಿಹ್ನೆಗಳನ್ನು ಧರಿಸಬೇಕು. ನಾಮಕರಣ ಮೊದಲಾದ ಎಲ್ಲ ಸಂಸ್ಕಾರಗಳಲ್ಲಿ 
ಪ್ರಧಾನವಾಗಿ, ಮೊದಲಿಗೆ ಚಕ್ರಾದಿಗಳನ್ನು ಧರಿಸಬೇಕು. 


೧೧. ವೈಷ್ಣದೀಕ್ಷೆಯಿಂದ ಯುಕನಾದವನೇ ಸತ್ವಾತ್ರ 

ಪಾತ್ರಂ ಹಿ ಪರಮಂ ಪ್ರೋಕ್ತಂ ಹವ್ಯಕವ್ಯಾದಿಕೇ ಸದಾ | 

ಯಸ್ಯ ಸ್ಯಾದ್ವೈಷ್ಟದೀ ದೀಕ್ಷಾ ದತ್ತಂ ಭವತಿ ಚಾಕ್ಚಯಮ್‌ || ವಿ.ರ 

ವಿಷ್ಣುದೀಕ್ಷೆಯನ್ನು ಪಡೆಡ ವ್ಯಕ್ತಿ ಯಜ್ಞಯಾಗಮೊದಲಾದ ಪ್ರಸಂಗದಲ್ಲಿ 
ಯಾಗಲೀ, ಶ್ರಾದ್ದ ಮೊದಲಾದ ಪ್ರಸಂಗದಲ್ಲಿಯಾಗಲೀ ಯೋಗ್ಯನಾದ ಪಾತ್ರ. 
ಅವನಿಗೆ ನೀಡಿದ ದುನ ಅಕ್ಚಯ್ಯವಾಹ ಫಲವನ್ನು ನೀಡುತದೆ. ಇದರಲ್ಲಿಯಾವುದೆ 
ತರಹದ ಸಂದೇಹಕ್ಕೆ ಆಸ್ಪದವಿಲ್ಲ 
೧೨. ಪುಂಡ್ರವನ್ನು ಧರಿಸುವದು ಹೇಗೆ? 

ತನ್ನ ಮನಸಿಗೆ ಬಂದಂತೆ ಪುಂಡ್ರವನ್ನು ಧರಿಸುವುದು ಸೂಕವಾಗುವದಿಲ್ಲ 
ಶಾಸ್ತ್ರ ಹೇಳಿದಂತೆ ಅದನ್ನು ಧರಿಸಬೇಕು. ಈ ವಿಷಯದಲ್ಲಿ ವಾಧೂಲಸ್ಮತಿ 
ತಿಳಿಸುವ ವಚನಗಳನ್ನು ಅವಲೋಕಿಸೋಣ- 

CODE NSC ತು ಯಸ್ಯೇಚ್ಛಾ ತಸ್ಯೋರ್ಧಂ ಪುಂಡ್ರಮಚ್ಛತೇ | 

ಊರ್ಧತ್ಯಾಂ ತು ದೇವತ್ತಂ ಸ ಪ್ರಾಪ್ನೋತಿ ನ ಸಂಶಯಃ il ವಾ.ಸ್ತ್ರ 

ಪುಂಡ್ರೋ ಹಿ ಧ್ರಿಯತೇ ನಿತ್ಯಂ ಬ್ರಹ್ಮನಾಡ್ಯನುಸಾರತಃ II 

ಯಾವ ಉದ್ದೇಶವೂ ಇಲ್ಲದೆ ಪುಂಡ್ರಧಾರಣೆಯನ್ನು ಶಾಸ್ತ್ರ ವಿಧಾನಮಾಡಿಲ್ಲ 
ಕಿಂತು ಊಧಣ್ವಗತಿಯ ಉದ್ದೇಶ ಪುಂಡ್ರಧಾರಣೆಗೆ ಮೂಲವಾಗಿದೆ. ಹೀಗಾಗಿ 
ಊರ್ಧ,ಗತಿಯನ್ನು ಬಯಸುವವರೆಲ್ಲ ಊರ್ಧವಾಗಿಯೇ ಪುಂಡ್ರವನ್ನು 
ಧರಿಸಬೇಕು. ಊರ್ಧಗಮನದಿಂದ ಸಾಧಕರಾದವರು ದೇವತೆಗಳ ಲೋಕಗಳನ್ನು 
ಪಡೆಯುತಾರೆ. ಈ ವಿಷಯದಲ್ಲಿ ಸಂದೇಹವಿರುವದಿಲ್ಲ 


24 ನಾಮಧಾರಣೆ 


ಇದಲ್ಲದೆ ಬ್ರಹನಾಡಿಗೆ ಅನುಗುಣವಾಗಿ ಪುಂಡ್ರವನ್ನು ಧರಿಸಬೇಕು. 
ದೇಹದಲ್ಲಿ ಬ್ರಹ್ಮನಾಡಿ ಯಜುವಾಗಿ, ಊಧನ್ವವಾಗಿ ಇರುತದೆ. ಅಡ್ಡಾದಿಡ್ಡಿಯಾಗಿ 
ಸಾಧ್ಯ ಆದ್ದರಿಂದ ಊರ್ಧ, ಗಿಯೇ ದು ಧರಿಸಬೇಕೆಂಬುದು 
ಸ್ಮೃತಿಯ ಆದೇಶವಾಗಿದೆ. 


೧೩. ತಿರ್ಯಕ್‌ ಪುಂಡ್ರವೋ? ಊಧಣ್ವಪುಂಡ್ರವೋ ? 
ತಿರ್ಯಕ್ಟುಂಡ್ರಾದ್ಧತಿಸ್ತಿರ್ಯಕ್‌ ಊರ್ಧಪಂಂಡ್ರಾತ್ತಥೋತ್ತರಾ 
ಪುಂಡ್ರೋ ಹಿ ಧ್ರಿಯತೇ ನಿತ್ಯಂ ಬ್ರಹ್ಮನಾಡ್ಕನುಸಾರತಃ Il ಸಪ 
NOG NS ಬೇಕೆಂಬ ಬಯಕೆ ಇದ್ದವರೆಲ್ಲರೂ NODE ೯.ಪುಂಡ್ರವನ್ನೇ 


ಧರಿಸಬೇಕು. “ರ್ಥ, ಗತಿ ದೈವತ್ವ ಸೂಚಕವಾಗಿರುತದೆ. ಊಧಣ್ವಪುಂಡ್ರವನ್ನು 
ಧರಿಸಿದವನು ದೈವಸ್ವ '್ಞಾವದವನಾಗುತಾನೆ. 


A 


ತಿರ್ಯಕ್‌ ಪುಂಡ್ರವನ್ನು ಸರ್ವಥಾ ಧರಿಸಬಾರದು. ಇದು ತಿರ್ಯಗ್ಗತಿಗೆ 
ಸಾಧಕವಾಗಿದೆ. ಯಜುವಾದ ಜೀವನಕ್ಕೆ ಸೊಚಕವಾಗಿದೆ ಯಜುವಾದ ಪುಂಡ. 
ಆದ್ದರಿಂದ ನಿಷ್ಠೆಯಿಂದ ಈ ನಿಯಮವನ್ನು ಪಾಲಿಸಬೇಕು. 


೧೪. ಊರ್ಧ,ಪುಂಡ್ರ ಧಾರಣೆ ಉತಮ ಯಾಕೆ? 
ತತಸ್ತು ತಿಲಕಂ ಕುರ್ಯಾಜ್ಞಾಶೇರ್ವಾ ದೈವತಸ್ಯ ವಾ। 
ಬ್ರಾಹ್ಮಣಸ್ಕೋರ್ಧಪುಂಡ್ರಂ ಸ್ಯಾತ್‌ ಕ್ಷತ್ರಿಯನ 'ತ್ರಿಪುಂಡಕಮ್‌ Il 
ಅರ್ಧಚಂದ್ರಂ ತು ವೈಶ್ಯಸ್ಯ ಶೂದ್ರಾಣಾಂ ವರ್ತುಲಾಕೃತಿಃ | 
ಊರ್ಧಪುಂಡ್ರಂ ಮೃದಾ 'ಕುರ್ಯಾತ್‌ ತ್ರಿಪುಂಡ್ರಂ ಚಾಪಿ ಭಸ್ಮನಾ 
ಕೇಶರೇಣ ಚ ಕಸ್ತೂರ್ಯಾ ಶೇಷೇ ಶೀತಂ ಯಥಾರುಚಿ ॥ 


ವೃಷ್ಟ ಷ್ಲವಸ್ಯ್ಕೋರ್ಧಪುಂಡ್ರಃ ಸ್ಯಾತ್‌ ತ್ರಿಪುಂಡ್ರಂ ಶಿವ ಸೇವಿತುಃ । 
ಅರ್ಧಚಂದ್ರೋ ಗಣೇಶನ , ದೇವೀಭಕಸ್ನ ವರ್ತುಲಮ್‌ Il ಮೇ.ತಂ 


ಮೇರುತಂತ್ರ ಎಂಬ ie ತಿಳಿಸುವ ಅಪೂರ್ವವಾದ ವಿಷಯವಿದಾಗಿದೆ. 
ತನ್ನ ಜಾತಿಗೆ, ತಾನು ನಂಬಿದ ದೇವರಿಗೆ ಅನುಗುಣವಾಗಿ ಪುಂಡ್ರಧಾರಣೆ 
ಇರಬೇಕು. ಬ್ರಾಹ್ಮಣನಾದವನು ಊರ್ಧ,ಪುಂಡ್ರವನ್ನು ಕಡ್ಡಾಯವಾಗಿ 


ಆಚಾರ-ವಿಚಾರ 25 
ಧರಿಸಬೇಕು. ಕ್ಷತ್ರಿಯನಾದವನು ತ್ರಿಪುಂಡ್ರವನ್ನು ಧರಿಸಬೇಕು. ವೈಶ್ಯನಾದವನು 
ಅರ್ಧಚಂದ್ರಾಕಾರವಾಗಿ ಪುಂಡ್ರವನ್ನು ಧರಿಸಬೇಕು. ಶೂದ್ರನಾದವನು 
ವರ್ತುಲವಾಗಿ ಪುಂಡ್ರವನ್ನು ಧರಿಸಬೇಕು. 


ಇದು ಸ್ವಸ್ತಜಾತಿಗೆ ಅನುಗುಣವಾಗಿ ಪುಂಡ್ರವನ್ನು ಧರಿಸಬೇಕಾದ ನಿಯಮ. 


ಊರ್ಧ,ವುಂಡ್ರವನ್ನು ಧರಿಸುವಾಗ ಗೋಪಿಚಂದನ ಮೊದಲಾದ 
ಮೃತಿಕಾಗಳನ್ನು ಉಪಯೋಗಿಸಬೇಕು. ತ್ರಿಪುಂಡ್ರವನ್ನು ಧರಿಸುವಾಗ ಭಸ್ಮವನ್ನು 
ಉಪಯೋಗಿಸಬೇಕು. ಅರ್ಧಚಂದ್ರದ ಆಕಾರದಲ್ಲಿ ಮತ್ತು ವರ್ತುಲಾಕಾರದಲ್ಲಿ 
ಪುಂಡ್ರವನ್ನು ಧರಿಸುವಾಗ ಕೇಸರ ಅಥವಾ ಕಸೂರಿಗಳನ್ನು ಬಳಿಸಬೇಕು. 


ನಂಬಿದ ದೇವತೆಗೆ ಅನುಗುಣವಾಗಿ ಧರಿಸುವದಾದರೆ ವೈಷ್ಣವರು 
ಊಧಣ್ವಪುಂಡ್ರವನ್ನೇ ಧರಿಸಬೇಕು. ಶೈವರು ಭಸ್ಮದಿಂದ ತ್ರಿಪುಂಡ್ರವನ್ನು 
ಧರಿಸಬೇಕು. ಗಾಣಪತರು ಅರ್ಧಚಂದ್ರದ ಆಕಾರದಲ್ಲಿ ಧರಿಸಬೇಕು. 
ದೇವೀಭಕ್ತರಾದವರು ವರ್ತುಲಾಕಾರದಲ್ಲಿ ಪುಂಡ್ರವನ್ನು ಧರಿಸಬೇಕು. 


ಇಲ್ಲಿಯ ಮಾತುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಜಾತಿಗಳಲ್ಲಿ 
ಬ್ರಾಹ್ಮಣಜಾತಿ ಉತ್ತಮವಾಗಿದೆ. ""ದ್ವಿಪದಾಂ ಬ್ರಾಹ್ಮಣಃ ಶ್ರೇಷ್ಠ' ಎಂಬ 
ಮಹಾಭಾರತ ಮೊದಲಾದ ಸಚ್ಛಾಸ್ತಗಳ ಪ್ರಮಾಣ ಈ ವಿಷಯದಲ್ಲಿ ಇದೆ. 
ದೇವತೆಗಳಲ್ಲಿ ಸರ್ವೋತ್ತಮನಾದವನು ಶ್ರೀವಿಷ್ಣು ಈ ವಿಷಯದಲ್ಲಿಯಂತೂ 
ಹೇರಳವಾಗಿ ಪ್ರಮಾಣಗಳಿವೆ. ಪುಂಡ್ರವನ್ನು ಧರಿಸುವ ಸಾಧನೆಗಳಲ್ಲಿ ಮೃತಿಕಾ 
ಶ್ರೇಷ್ಠವಾಗಿದೆ. 

ಹೀಗೆ ಉತ್ತಮವಾದ ಬ್ರಾಹ್ಮಣಜಾತಿಗೆ ಅನುಗುಣವಾಗಿ, ಸರ್ವೋತಮ- 
ನಾದ ಭಗವಂತನ ಭಕರೆಂಬುದನ್ನು ಸೂಚಿಸುವದಕ್ಕಾಗಿ, ಶ್ರೇಷ್ಠವಾದ 
ಗೋಪೀಚಂದನ ಮೊದಲಾದ ಮೃತಿಕೆಯಿಂದ ಧರಿಸುವ ಊಧನಣ್ವಪುಂಡ್ರ- 
ಧಾರಣೆ ಇದು ಉತಮವಾಗಿದೆ ಎಂದು ಸಿದ್ಧವಾಗುತ್ತದೆ. ಪ್ರಾಮಾಣಿಕವಾದ ಈ 
ವಿಷಯದಲ್ಲಿ ಯಾರೂ ಸಂದೇಹಪಟ್ಟುಕೊಳ್ಳುವ ಕಾರಣವಿಲ್ಲ 

ಮತೊಂದು ಮಾತನ್ನು ಇಲ್ಲಿ ಗಮನಿಸಬೇಕು. ಇತರ ಜಾತಿಯವರಾಗಿ- 
ದ್ದರೂ ಶ್ರೀಹರಿಯನ್ನು ನಂಬಿ ನಡೆಯುವವರಲ್ಲರೂ ಮೃತಿಕೆಯಿಂದ 


26 ನಾಮಧಾರಣೆ 


ಊರ್ಧವ,ಪುಂಡ್ರವನ್ನೇ ಧರಿಸಬೇಕು. ಹೊರತು ಆಯಾ ಜಾತಿಗೆ ಅನುಗುಣವಾಗಿ 
ಪುಂಡ್ರವನ್ನು ಧರಿಸತಕ್ಕದ್ದಲ್ಲ ಇತರ ಜಾತಿಯವರೂ ಊಧಣ್ವಪುಂಡ್ರವನ್ನು 
ಧರಿಸಬೇಕೆಂಬ ವಿಷಯದಲ್ಲಿ ಪ್ರಮಾಣಗಳನ್ನು ಮುಂದೆ ಗಮನಿಸೊಣ. 


| ವಿಷ್ಣುರಹಸ್ಯ ಮತೊಂದು ವಿಶೇಷವಾದ ವಿಷಯವನ್ನು ತಿಳಿಸುತ್ತದೆ- 
ಅತೋ ನೃತಿಲಕಂ ನೃಣಾಂ ವಿಷ್ಣುವಿದ್ದೇಷಷಕಾರಣಮ್‌ ag 


ಊಧಣ್ವಪುಂಡ್ರವನ್ನು ಬಿಟ್ಟು ಮತೊಂದು ರೀತಿಯಲ್ಲಿ ತಿಲಕವನ್ನು ಧರಿಸಿದರೆ 
ಅದು ವಿಷ್ಣುವಿನ ದ್ವೇಷಕ್ಕೆ ಕಾರಣವಾಗುತದೆ. ವಿಷ್ಣುವಿನ ದ್ವೇಷ ತಮಸಿಗೆ 
ಸಾಧನವಾಗುತದೆ. ಆದ್ದರಿಂದ ಸುಸೂತ್ರವಾಗಿ ಮುಕ್ತಿಯನ್ನು 
ಪಡೆಯಲಿಚ್ಛಿಸುವವರೆಲ್ಲರೂ ಕಡ್ಡಾಯವಾಗಿ ಊಧಣ್ವಪುಂಡ್ರವನ್ನೇ ಧರಿಸಬೇಕು. 
ಹೀಗಾಗಿ ಸಾಧಕರೆಲ್ಲರಿಗೂ ಅಭೀಷ್ಟವಾದ ಪರಮಾನಂದಾವಾಪಿರೂಪವಾದ 
ಮುಕ್ತಿಗೆ ಸಹಕಾರಿಯಾದುದರಿಂದಲೂ  ಊಧಣ್ವಪುಂಡ್ರಧಾರಣೆ 
ಎಲ್ಲದಕ್ಕಿಂತಲೂ ಉತ್ತಮವಾದುದೆಂದು ಸಿದ್ಧವಾಗುತ್ತದೆ. 
೧೫. ಗೋಪೀಚಂದನದಿಂದ ಪುಂಡ್ರಧಾರಣೆ 

ಯಸ್ತು ಶ್ಲೇತಮ ದಾ ಪುಂಡ್ರಾನ್‌ ಲೀಲಯಾತಪಿ ಬಿಭರ್ತಿ ಚೇತ್‌ | 

ಗಂಗಾದಿತೀರ್ಥಯಾತ್ರಾಯಾಃ ಫಲಮಾಪ್ನೋತ್ಕಸಂಶಯಮ್‌ | 

ಯೋ ಧಾರಯೇದೂರ್ದ್ವಪುಂಡ್ರಾನ್‌ ಗೋಪೀಚಂದನತೋ ದ್ವಿಜಃ | 

ಶ್ವೇತವರ್ಣದ ಗೋಪೀಚಂದನದಿಂದ ಲೀಲೆಗೋಸ್ಕರ ಪುಂಡ್ರವನ್ನು 
ಧರಿಸಿದವರೂ ಗಂಗಾದಿತೀರ್ಥಯಾತ್ರೆಗಳ ಫಲವನ್ನು ಪಡೆಯುತಾರೆ. 
ಅತಿಶ್ರದ್ಧಯಿಂದ ಪುಂಡ್ರವನ್ನು ಧರಿಸಿದವರಿಗಂತೂ ಉನ್ನತವಾದ ಫಲವು 
ದೊರಯುತದೆ. 

ಈ ವಿಷಯವನ್ನು ಸ್ವತಿಮುಕಾವಲೀಕಾರರು ಈ ರೀತಿಯಾಗಿ ತಿಳಿಸುತಾರೆ. 


ದೇವಾದ್ಯಾಚಾರದರ್ಶನಾತ್‌ ಊರ್ಧಪುಂಡ್ರಂ ಗೋಪೀಚಂದನೇನೈವ 
ಧಾರ್ಯಮ್‌ | 


ಆಚಾರ-ವಿಚಾರ | 27 


ಬ್ರಹ್ಮಾದಿದೇವತೆಗಳು ಕೂಡಾ ಗೋಪೀಚಂದನದಿಂದಲೇ ಊಧನ್ವ- 
ಪುಂಡ್ರವನ್ನು ಧರಿಸುವ ಸದಾಚಾರದಲ್ಲಿ ಪರಿನಿಷ್ಠಿತರಾಗಿದ್ದಾರೆ. ಆದ್ದರಿಂದ 
ಗೋಪೀಚಂದನದಿಂದಲೇ ಊರ್ಧ,ಪುಂಡ್ರವನ್ನು ಧರಿಸುವುದು ಶ್ರೇಷ್ಠವಾಗಿದೆ. 


ಬ್ರಾಹ್ಮಣರು ಗೋಪೀಚಂದನ ಧರಿಸುವುದು ಅತ್ಯುತ್ತಮವಾಗಿದೆ. ಇದನ್ನು 
ಪದಪುರಾಣವು ಈ ರೀತಿಯಾಗಿ ತಿಳಿಸುತದೆ- 


ಬ್ರಾಹ್ಮಣಾನಾಂ ತು ಸರ್ವೇಷಾಂ ವೈದಿಕಾನಾಮನುತ್ತಮಮ್‌ | 
ಗೋಪೀಚಂದನವಾರಿಭ್ಯಾಮೂರ್ದ್ವಪುಂಡ್ರಂ ವಿಧೀಯತೇ tl ಪ.ಪು 
ವೈದಿಕರಾದ ಬ್ರಾಹ್ಮಣರೆಲ್ಲರೂ ಗೋಪೀಚಂದನ ಮತ್ತು ಜಲದಿಂದ 


ಊರ್ಧ,ಪುಂಡ್ರವನ್ನು ಧರಿಸಬೇಕು. ಇದು ಉತ್ತಮವಾದ ವಿಧಾನವಾಗಿದೆ. 


೧೬. ಗೋಪೀಚಂದನ ಎಂಬ ನಾಮವೇತಕೆ ? 

ಗೋಪೀಚಂದನ ಎಂಬ ನಾಮ ಇದಕ್ಕೆ ಹೇಗೆ ಬಂತು ಎಂಬ ಇತಿಹಾಸವನ್ನು 
ವಾಸುದೇವೋಪನಿಷತ್‌ ಬಹು ಸುಂದರವಾಗಿ ತಿಳಿಸುತ್ತದೆ. ಈ ಉಪನಿಷತನ್ನು 
ಕೃಷ್ಣಮೃತಮಹಾರ್ಣವವ್ಯಾಖ್ಯಾನಕಾರರು ಉದಾಹರಿಸಿದ್ದಾರೆ- 

ಣ ರಿ 5 8 ದ 

ಓಂ ನಮಸ್ಕೃತ್ಛ ಭಗವಾನ್ನಾರದಃ ಸರ್ವೇತ್ವರಂ ವಾಸುದೇವಂ ಪಪ್ರಚ್ಛೆ | 
ಅಧೀಹಿ ಭಗವನ್‌ ಊರ್ದ್ವಪುಂಡ್ರವಿಧಿಂ ದ್ರವ್ಯಮಂತ್ರಸ್ಥಾನಾದಿಸಹಿತಂ 
ಮೇ ಬ್ರೂಹೀತಿ | 

ತಂ ಹೋವಾಚ ಭಗವಾನ್ವಾಸುದೇವೋ ವೈಕುಂಠಸ್ಥಾನಾದುತ್ತನ್ನಂ 
ಮಮ ಪ್ರೀತಿಕರಂ MAE: ಬ್ರಹ್ಮಾದಿಭಿಃ ಧಾರಿತಂ ವಿಷ್ಣುಚಂದನಂ 

& ಣ 

ಮಮಾಂಗೇ ಪ್ರತಿದಿನಮಾಲಿಷಂ ಗೋಪೀಭಿಃ ಪ್ರಕ್ಷಾಲನಾತ್‌ ಗೋಪೀ- 
ಚಂದನಮಾಖ್ಯಾತಮ್‌ | 

ವೈಕುಂಠಸ್ಥಹ್ರದಾದೇತಚ್ಛಂದನಂ ಸಾಪಿತಂ ಮಯಾ | 

ಎ ಬ Q 
ಗೋಪಸ್ವ್ಟೀಣಾಂ ಚ ಭೋಗಾರ್ಥಂ ಯದಾಷ್ಟತ್ಯ ಚ SBN II 
ಗೋಪೀಭಿಃ ಕ್ಷಾಲಿತಂ ತತ್ರ ಪರ್ವತಾಕಾರತೋತಪ್ಪಭೂತ್‌ | 


ಗೋಪೀಚಂದನಮಾಖಾ.ತಂ ಶ್ರೀಕಷಾಧಿಷಿತಂ ಚ ತತ್‌ ॥ 
3 42 ovo & © 


28 ನಾಮಧಾರಣೆ 


ಸರ್ವಕರ್ಮಾಧಿಕಾರಾರ್ಥಂ ಸದಾ ಧಾರ್ಯಂ ಮುಮುಕ್ತುಭಿಃ Il 

ನಾರದರು ಸರ್ವೇಶ್ವರನಾದ ವಾಸುದೇವನಿಗೆ ವಿನಯದಿಂದ ನಮಸ್ಕರಿಸಿ 
ಪ್ರಶ್ನಿಸುತ್ತಿದ್ದಾರೆ. ಸ್ವಾಮಿನ್‌ ! ಊರ್ಧ,ಪುಂಡ್ರದ ವಿಧಾನವನ್ನು ಅದಕ್ಕೆ 
ಉಪಯುಕವಾದ ದ್ರವ್ಯವನ್ನು ಮಂತ್ರಗಳನ್ನು ಧರಿಸಬೇಕಾದ ಸ್ಥಳಗಳನ್ನು 
ವಿವರವಾಗಿ ನನಗೆ ಉಪದೇಶಿಸಬೇಕು. 


ನಾರದರ ಪ್ರಶ್ನೆಗೆ ವಾಸುದೇವ ಈ ರೀತಿಯಾಗಿ ಉತರಿಸುತಿದ್ದಾನೆ. ಹೇ ನಾರದ | 
ಈ ಚಂದನ ವೈಕುಂಠಲೋಕದಲ್ಲಿ ಉತ್ಪನವಾದದ್ದು ನನಗೆ ಪರಮಪ್ರೀತಿಕರವಾದ 
ಚಂದನವಿದು. ಇದು ವಿಷ್ಣುಚಂದನ. ಹೀಗೆಯೇ ವೈಕುಂಠಲೋಕದಲ್ಲಿ ಇದರ 
ವ್ಯವಹಾರ. ಈ ವಿಷ್ಣುಚಂದನವನ್ನು ನನ್ನ ಭಕರಾದ ಬ್ರಹ್ಮಾದಿದೇವತೆಗಳು ನಿತ್ಯವೂ 
ತಪ್ಪದೇ ಧರಿಸುತಾರೆ. ವೈಕುಂಠದ ಹ್ರದದಿಂದ ಈ ಚಂದನವನ್ನು 
ಗೋಪಿಕಾಸಿ 4» £0590 ಭೋಗಕ್ಕಾಗಿ ದ್ವಾರಕೆಯಲ್ಲಿ ಸ್ಥಾಪಿಸಿದ್ದೇನೆ. 


ಈ ಚಂದನವನ್ನು ಗೋಪಿಕಾಸ್ತೀಯರು ನಿತ್ಯವೂ ನನ್ನ ಅಂಗಗಳಿಗೆ 
ಲೇಪಿಸುತಿದ್ದರು. ಮರುದಿನ ಪ್ರಕ್ಲಾಳನ ಮಾಡಿ ಅದನ್ನು ಧರಿಸಲು 
ಉಪಯೋಗಿಸುತ್ತಿದ್ದರು. ಇದುವೆ ಪರ್ವತಾಕಾರವಾಯಿತು. ಗೋಪಿಕಾ- 
ಸ್ತ್ರೀಯರಿಂದ ಲೇಪಿತವಾದದ್ದರಿಂದ ಇದು ನಂತರ ಗೋಪೀಚಂದನ- 
ನಾಮಕವಾಯಿತು. ಈ ಹಸರಿನಿಂದಲೇ ಪ್ರಸಿದ್ಧವಾಯಿತು. ಇದು ಶ್ರೀಕೃಷ್ಣನಿಂದ 
ಅಧಿಷ್ಠಿತವಾಗಿದೆ. ಸಕಲಕರ್ಮಗಳ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಈ 
ಗೋಪೀಚಂದನವನ್ನು ಸರ್ವರೂ ತಪ್ಪದೇ ಧರಿಸಬೇಕು. ಇದನ್ನು ಧರಿಸದವರಿಗೆ 
ಯಾವ ಸತ್ಸರ್ಮದಲ್ಲಿಯೂ ಅಧಿಕಾರವಿರುವುದಿಲ್ಲ 
೧೭ ಊಧಣ್ಯ್ವಪುಂಡ್ರಕ್ಕಾಗಿ ವಿಹಿತವಾದ ಮೃತಿಕೆಗಳು 

ಗೋಪೀಚಂದನ ಸಿಗದಿರುವಾಗ ಸ್ಮೃತಿಗಳಲ್ಲಿ ಉಕವಾದ ಮೃತಿಕೆಗಳನ್ನು 
ಸ್ವೀಕರಿಸಬೇಕು. ಆದರೆ ಕಡ್ಡಾಯವಾಗಿ ಆ ಮೃತಿಕೆಯು ಎಷ್ಟುಸಂಬಂಧಿ 
ಯಾಗಿರಬೇಕು. ಇದನ್ನು ಎಚ್ಚರಿಕೆಯಲ್ಲಿಟ್ಟುಕೊಂಡಿರಬೇಕು. ಈ ವಿಷಯಗಳನ್ನು 


ಜ [ae] 


ತಿಳಿಸುವ ವಚನಗಳು ಈ ರೀತಿಯಾಗಿವೆ- 


ಆಚಾರ-ವಿಚಾರ 29 


ಶ್ರೀರಂಗೇ ದ್ವಾರಕಾಯಾಂ ಚ ಶ್ರೀಕೂರ್ಮೇ ಚ ತಥಾ ಸ್ಥಿತಮ್‌ । 
ಸಿಂಹಾದ್ರೌ ಚ ಪ್ರಯಾಗೇ ಚ ವಾರಾಹೇ ತುಲಸೀವನೇ Il 


ಗೃಹೀತ್ವಾ ಮೃತ್ತಿಕಾಂ ಭಕ್ತ್ಯಾ ಶಾಲಗ್ರಾಮಜಲೈಸಹ | 
ತಯೋರ್ಧಪಂಡ್ರಂ ಧೃತ್ನಾಂಗೇ ವಿಷ್ಣುಸಾಯುಜ್ಯಮಾಪ್ನಯಾತ್‌ || 


ಶ್ರೀರಂಗದಲ್ಲಿ ದ್ವಾರಕಾದಲ್ಲಿ ಶ್ರೀಕೂರ್ಮದಲ್ಲಿ ಸಿಂಹಾದ್ರಿಯಲ್ಲಿ 
ಪ್ರಯಾಗದಲ್ಲಿ ಶ್ರೀಮುಷ್ಠದಲ್ಲಿ ತುಲಸೀವನದಲ್ಲಿ ಇರುವ ಮೃತಿಕೆಯನ್ನು 
MODE VOB, DV, ಧರಿಸುವುದಕ್ಕಾಗಿ ಸ್ವೀಕರಿಸಬೇಕು. ಶಾಲಗ್ರಾಮದ 
ತೀರ್ಥದಿಂದ ಮೃತಿಕೆಯನ್ನು ತೇಯ್ದು ಅದನ್ನು ತನ್ನ ಅಂಗಗಳಲ್ಲಿ ಧರಿಸಬೇಕು. 
ಅವನು ವಿಷ್ಣುಸಾಯುಜ್ಯವನ್ನು ಅರ್ಥಾತ್‌ ಮುಕ್ತಿಯನ್ನು ಪಡೆಯುತಾನೆ. 

ಈ ಹಿಂದೆ ತಿಳಿದಂತೆ ಪುಂಡ್ರಧಾರಣೆ ಇದು ಭಕಿಗೆ ಕಾರಣವಾದದ್ದರಿಂದ 
ಮುಕಿಗೆ ಸಹಕಾರಿಯಾಗಿದೆ. 


ಪುಂಡ್ರಧಾರಣೆಗೆ ವಿಹಿತವಾದ ಮತ್ತಿಷ್ಟು ದ್ರವ್ಯಗಳನ್ನು ಪದ್ಮಪುರಾಣ ಮತ್ತು 


ಬ್ರಹ್ಮಾಂಡಪುರಾಣ ಈ ರೀತಿಯಾಗಿ ತಿಳಸುತವ- 


ay) 
ಪರ್ವತಾಗ್ರೇ ನದೀತೀರೇ ಮಮ ಕ್ಷೇತ್ರೇ ವಿಶೇಷತಃ | 
ಸಿಂಧುತೀರೇ ಚ ವಲ್ಲೀಕೇ ತುಲಸೀಮೂಲಮೃತ್ತಿಕಾಃ I ಪ.ಪು 
ಮೃದ ಏತಾಸ್ತು ಸಂಪಾದ್ಯಾ ವರ್ಜಯೇದನ್ಯಮೃತ್ತಿಕಾಃ ॥ 


ಪರ್ವತದ ಮೇಲ್ಭಾಗದಲ್ಲಿಯ, ನದೀತೀರದಲ್ಲಿಯ, ವಿಶೇಷವಾಗಿ ನನ್ನ 
ಕ್ಷೇತ್ರಗಳಲ್ಲಿಯ, ಸಮುದ್ರತೀರದಲ್ಲಿಯ, ಹುತದಲ್ಲಿಯ, ತುಲಸೀಮೂಲದಲ್ಲಿಯ 
ಮೃತಿಕೆಯನ್ನು ಪುಂಡ್ರಧಾರಣೆಗಾಗಿ ಸ್ವೀಕರಿಸ ಸಬೇಕು. ಇದರ ಹೊರತು ಬೇರೆ 
ಮೃತಿಕೆಗಳನ್ನು ಸರ್ವಥಾ ಸ್ವೀಕರಿಸಬಾರದು. ಇತರ ಮೃತಿಕೆಗಳಿಂದ ಪುಂಡ್ರಧಾರಣೆ 
ಮಾಡುವದು ಸರ್ವಥಾ ಸರಿಯಲ್ಲ 


~ ee Ded eed ಎವೆ 
ಯತ್ರ ದಿವ್ಯಂ ಹರೇಃ ಕ್ಷೇತ್ರಂ ತತ್ಸೃವ ಮೃ ದಮಾಹರೇತ್‌ 


ಸೈವ ಶ್ರೇಯೋರ್ಥಿಭಿಃ ಗ್ರಾಹ್ಯಾ ಊರ್ದ್ವಪುಡ್ರಸ್ಯ ಹ! || 


30 ನಾಮಧಾರಣೆ 


ಶ್ರೀಹರಿಯ ಕ್ಷೇತ್ರ ಪರಮಪಾವನವಾದದ್ದು ದೇವತೆಗಳು ಪರಮಾತ್ಮನ ಸೇವೆ 
ಮಾಡುವುದಕ್ಕಾಗಿ ಸಾಲುಗಟ್ಟಿ ಆ ಕ್ಲೇತ್ರದಲ್ಲಿನಿಂತಿರುತಾರೆ. ಆದ್ದರಿಂದ ಆ ಕ್ಷೇತ್ರ 
ದಿವ್ಯವಾಗಿರುತದೆ. ಪರಮಾತ್ಮನ ಸಂಚಾರದಿಂದ ಆ ಕ್ಷೇತ್ರವೆಲ್ಲ ಪಾವನವಾಗಿ- 
ರುತ್ತದೆ. ಅಲ್ಲಿಯ ಮಣ್ಣು ಪರಮಾತ್ಮನ ಪಾದಗಳ ಸಂಪರ್ಕದಿಂದ ಪುನೀತವಾಗಿ- 
ರುತ್ತದೆ. ಇಂತಹ ಮೃತಿಕೆ ಮನುಷ್ಯನ ಸಾಧನೆಗೆ ಸಹಕಾರಿಯಾಗುತ್ತದೆ. ಆದ್ದರಿಂದ 
ದೈವಿಕವಾದ ಆ ಕ್ಷೇತ್ರದಲ್ಲಿಯ ಮೃತಿಕೆಯನ್ನೇ ಪುಂಡ್ರಧಾರಣೆಗೆ ಸ್ವೀಕರಿಸಬೇಕು. 
ಇದೇ ಮೃತಿಕೆ ಮನುಷ್ಯನ ಶ್ರೇಯಸಿಗೆ ಕಾರಣವಾಗುತ್ತದೆ. 


ಜಾಹ್ನವೀತೀರಸಂಭೂತಾಂ ಮೃದಂ ಮೂರ್ಧ್ನಾ ಬಿಭರ್ತಿ ಯಃ । 
ಬಿಭರ್ತಿ ರೂಪಂ ಸೋಶಠರ್ಕಸ್ಯ ತಮೋನಾಶಾಯ ಕೇವಲಮ್‌ ॥ 
ಬ್ರ.ಪು 
ನದೀತೀರದಲ್ಲಿಯ ಮೃತಿಕೆಗಳಲ್ಲೆಲ್ಲ ಮಹತ್ವವಾದದ್ದು ಗಂಗಾತೀರದ ಮೃತಿಕೆ 
ಈ ಮೃತಿಕೆಯನ್ನು ಭಕಿಯಿಂದ ಯಾರು ಶಿರಸಾ ಧರಿಸುತಾರೋ ಅವನ ಅಜ್ಞಾನ 
ನಶಿಸುತ್ತದೆ. ಅವನು ಜ್ಞಾನಸ್ವರೂಪನಾಗುತಾನೆ. ಹೀಗೆ ಅಂತಃಕರಣಶುದ್ದಿದ್ದಾರಾ 
ಜ್ಞಾನಸಂಪಾದನೆಗೆ ಅರ್ಹತೆಯನ್ನು ತಂದು ಕೊಡುತದೆ ಈ ಪುಂಡ್ರಧಾರಣೆ. 
ಭಾಮಾ ಬಿಲ್ಹಮೂಲೇಶಪಿ ವಾ ದ್ವಿಜಃ | 
ಭಕ್ತ್ಯಾ ವೈ ಮೃದಮಾದಾಯ ಬಿಭ್ರಯಾತ್ತುಂಡ್ರಮುತ್ತಮಮ್‌ It 
'` ಆತ್ರೇ.ಸ್ಟ್ರ 
ಬಿಲ್ಪವೃಕ್ಷದ ಮೂಲದಲ್ಲಿರುವ ಮೃತಿಕೆಯನ್ನು ಕೂಡಾ ಊಧಣ್ವಪುಂಡ್ರ- 
ವನ್ನು ಧರಿಸುವುದಕ್ಕಾಗಿ ಸ್ವೀಕರಿಸಬೇಕೆಂದು ಆತ್ರೇಯಸ್ಮೃತಿ ತಿಳಿಸುತ್ತದೆ. 
೧೮. ತುಲಸೀಮೃತಿಕೆಯ ಪ್ರಾಶಸ್ತ್ಯ 
ಗೋಪೀಚಂದನಾಭಾವೇ ತುಲಸೀಮೂಲಮ SOR | 
ಮುಮುಕ್ಷುರ್ಧಾರಯೇನ್ನಿತ್ಯಮಪರೋಕ್ಷಸ್ಯ ಸಿದ್ದಯೇ || ಪ.ಪು 
ಮುಮುಕ್ಚುವಾದವನು ಗೋಪೀಚಂದನವಿಲ್ಲದಿರುವಾಗ ತುಲಸಿಯ 
ಮೃತಿಕೆಯಿಂದ ಊಧಣ್ವಪುಂಡ್ರವನ್ನು ಧರಿಸಬೇಕು. ಇದರಿಂದ ಅಂತಃಕರಣ 
ಶುದ್ಧವಾಗಿ ಅಪರೋಕ್ಷಜ್ಞಾನಕ್ಕೆ ಸಹಕಾರಿಯಾಗುತದೆ. 


ಆಚಾರ-ವಿಚಾರ 31 


೧೯. ಯಾವ ವರ್ಣದ ಮೃತಿಕೆ ಯೋಗ್ಯ 

ಪುಂಡ್ರಧಾರಣೆಗೆ ಮೃತಿಕೆ ಆವಶ್ಯಕ. ಆ ಮೃತಿಕೆ ವಿಷ್ಠಕ್ಷೇತ್ರದ್ದೇ ಆಗಿರಬೇಕು. 
ಆ ಮಣ್ಣಿನಲ್ಲಿ ಭಗವಂತ ನಡೆದಾಡಿರುತಾನೆ. ಅವನ ಪಾದದ ಸಂಪರ್ಕದಿಂದ 
ಪರಮಪವಿತ್ರವಾಗಿರುತ್ತದೆ. ಆ ಮೃತಿಕೆಯ ಧಾರಣೆ ಮನುಷ್ಯನನ್ನು ಪುನೀತ- 


ಗೊಳಿಸುತ್ತದೆ. ಆ ಮೃತಿಕೆಯ ವರ್ಣವನ್ನು ವರ್ಣಕ್ಕೆ ಅನುಗುಣವಾದ ಫಲವನ್ನು 
ಸ್ಮೃತಿಗಳು ಈ ರೀತಿಯಾಗಿ ತಿಳಿಸುತ್ತವೆ- 


ಶ್ಯಾಮಂ ಶಾಂತಿಕರಂ ಪ್ರೋಕ್ತಂ ರಕ್ತಂ ವಶ್ಯಕರಂ ತಥಾ | 
ಶ್ರೀಕರಂ ಪೀತಮಿತ್ಯಾಹುರ್ವೈಷ್ಣವಂ ಶೇತಮುಚ್ಛತೇ ॥ ವೀಮಿ 


ವೀರಮಿತ್ರೋದಯದಲ್ಲಿ ಉದಾಹೃತವಾದ ಸ್ಮೃತಿಯ ವಚನ ಈ ರೀತಿಯಾಗಿ 
ತಿಳಿಸುತ್ತದೆ. ಕಪ್ಪು ಬಣ್ಣದ ಮೃತಿಕೆಯ ಧಾರಣೆಯಿಂದ ಶಾಂತಿಯನ್ನು 
ಪಡೆಯುತ್ತಾನೆ. ಕೆಂಪು ಬಣ್ಣದ ಮೃತಿಕೆಯಿಂದ ಪುಂಡ್ರವನ್ನು ಧರಿಸಿದರೆ ಎಲ್ಲರೂ 
ತನ್ನ ವಶರಾಗುತಾರೆ. ಹಳದಿಬಣ್ಣದ ಮೃತಿಕೆ ಸಂಪತ್ವರವಾಗಿದೆ. ಬಿಳಿಬಣ್ಣದ ಮೃತಿಕೆ 
ವಿಷ್ಣುಭಕಿಪ್ರದವಾಗಿದೆ. ಆದ್ದರಿಂದ ಎಲ್ಲ ಮೃತಿಕೆಗಳಲ್ಲಿ ಗೋಪೀಚಂದನವು 
ಪ್ರಶಸವಾಗಿದೆ ಎಂಬುದನ್ನು ಗಮನಿಸಬೇಕು. 

ಅಗ್ನಿಪುರಾಣ ಶ್ವೇತಮೃತಿಕೆಯ ಫಲವನ್ನು ಸ್ಪಷ್ಟವಾಗಿ ಈ ರೀತಿಯಾಗಿ 
ತಿಳಿಸುತದೆ. 
ಶೇತಾ ಮೋಕ್ಷಪ್ರದಾ ಶುಭಾ | 
ಶೇತೇತರಾ ತು ಸಂತ್ಯಾಜ್ಯಾ ಮೃತ್ತಿಕಾ ಹಿ ಮುಮುಕ್ಸುಭಿಃ ॥ ಅ.ಪು 


ಸ 


ch: 


ಶ್ವೇತಮೃತಿಕೆ ಇದು ಶುಭವಾಗಿದೆ. ಮುಕಿಪ್ರದವಾಗಿದೆ. ಆದ್ದರಿಂದ 
ಮುಮುಕ್ಟುಗಳಾದವರು ಪ್ರಯತ್ನಪೂರ್ವಕವಾಗಿ ಶ್ವೇತಮೃತಿಕೆಯನ್ನೇ 
ಪುಂಡ್ರಧಾರಣೆಗೆ ಸ್ವೀಕರಿಸಬೇಕು. ಶ್ವೇತೇತರವಾದ ಮೃತಿಕೆಯನ್ನು 
ಪ್ರಯತ್ನಪೂರ್ವಕವಾಗಿ ಪರಿತ್ಯಜಿಸಬೇಕು. ಈ ಶ್ವೇತಮೃತಿಕೆಯೇ ಗೋಪಿಚಂದನ. 
ಗೋಪೀಚಂದನ ಸಿಗದಿರುವುಗ ವಿಷ ಕ್ಷೇತ್ರದಲ್ಲಿಯ ಅಥವಾ ಪೂರ್ವೋಕವಾದ 
ಮೃತಿಕೆಗಳನ್ನು ಸ್ವೀಕರಿಸಬೇಕು. ಪುಂಡ್ರಗಳನ್ನು ಧರಿಸದೇ ಸರ್ವಥಾ ಇರಬಾರದು. 


32 ನಾಮಧಾರಣೆ 


೨೦. ಚತುರ್ವಿಧವಾದ ಪುಂಡ್ರಧಾರಣೆ 

ಪುಂಡ್ರಧಾರಣೆಗೆ ಪ್ರತಿನಿತ್ಯ ನಾಲ್ಕುವಿಧವಾದ ದ್ರವ್ಯಗಳನ್ನು ಆಯಾ ಕಾಲಕ್ಕೆ 
ಅನುಗುಣವಾಗಿ ಉಪಯೋಗಿಸುತ್ತಿರಬೇಕು. ಇದರ ವಿಚಾರವನ್ನು ಈ ಸ್ಮತಿಯು 
ತಿಳಿಸುತದೆ. 


ಚಂದನಂ ಭಸ್ಮ ಮೃದ್ದಾಪಿ ತೋಯಂ ಚೈವ ಚತುರ್ಥಕಮ್‌ | 
ಏಭಿಃ ದ್ರವ್ಯ ಯಥಾಕಾಲಮೂರ್ದ್ವಪುಂಡ್ರಂ ಸಮಾಚರೇತ್‌ ॥ 


ಗಂಧ, ಭಸ್ಮ ಮೃತಿಕೆ ಮತ್ತುನೀರು ಇಷ್ಟು ಪದಾರ್ಥಗಳಿಂದ ಆಯಾ ಕಾಲಕ್ಕೆ 
ತಕ್ಕಂತೆ ಪುಂಡ್ರವನ್ನು ಧರಿಸುತ್ತಿರಬೇಕು. ಒಟ್ಟಾರೆ ಯಾವಾಗಲೂ 
ಪುಂಡ್ರಸಹಿತನಾಗಿಯೇ ಮನುಷ್ಯ ಇರಬೇಕು. ಪುಂಡ್ರರಹಿತನಾಗಿ ಕ್ಷಣಕಾಲವೂ 
ಇರಬಾರದು. ಈ ಕಾರಣಕ್ಕಾಗಿ ನಾಲ್ಕುವಿಧವಾದ ದ್ರವ್ಯಗಳನ್ನು ಸ್ಮೃತಿಯು 
ಹೇಳುತದೆ. 


೨೧. ಯಾವ ಕಾಲದಲ್ಲಿಯಾವ ದ್ರವ್ಯದಿಂದ? 

ಕಾಲಕ್ಕೆ ತಕ್ಕಂತೆ ಪುಂಡ್ರವನ್ನು ಧರಿಸಬೇಕೆಂದು ತಿಳಿಸುವ ಸ್ಮೃತಿಯೇ ಯಾವ 
ಯಾವ ಕಾಲದಲ್ಲಿಯಾವ ದ್ರವ್ಯದಿಂದ ಪುಂಡ್ರವನ್ನು ಧರಿಸಬೇಕೆಂದು ತಿಳಿಸುತ್ತದೆ. 
ಆ ವಚನಗಳನ್ನು ಗಮನಿಸಬೇಕು- 


ಸ್ನಾನಮಧ್ಯೇ ತು ತೋಯೇನ ಸ್ನಾತ್ವಾ ಪುಂಡ್ರಂ ಮೃದಾ ಭವೇತ್‌ | 
ದೇವಾನಭ್ಯರ್ಚ್ಯ ಗಂಧೇನ ಹುತ್ತಾ ಚೈವ ತು ಭಸ್ಮನಾ || ದಿ.ಮೀ 
ಕ js ಜಲೇನೈವ ಜಲೇ ಭವೇತ್‌ । 

ಜಲಾವಗಾಹನಾದೂರ್ದ್ವಂ ಯಾವದ್ದಸನ್ಯ ಧಾರಣಮ್‌ Il 

ಸ್ನಾನವನ್ನು ಮಾಡುವಾಗ ಜಲಾಶಯದ ಮಧ್ಯದಲ್ಲಿ ಜಲದಿಂದಲೇ 
ಪುಂಡ್ರವನ್ನು ಧರಿಸಬೇಕು. ಸ್ನಾನಕಾಲದಲ್ಲಿ ಮತ್ತು ಸ್ಥಾನವಾದಮೇಲೆ ವಸ್ತವನ್ನು 
ಧರಿಸುವವರೆಗೆ ಮಾಡಬೇಕಾದ ಕರ್ಮಗಳಿಗೆ ಈ ಪುಂಡ್ರವು ಸಾಫಲ್ಯವನ್ನು 
ತಂದುಕೊಡುತದೆ. 


ಆಚಾರ-ವಿಚಾರ ` 33 


ಸ್ನಾನ ಮಾಡಿದ ಮೇಲೆ ಮೃತಿಕೆಯಿಂದ ಅರ್ಥಾತ್‌ ಗೋಪೀಚಂದನದಿಂದ 
ಪುಂಡ್ರವನ್ನು ಧರಿಸಬೇಕು. ಭಗವಂತನ ಮತ್ತು ಪರಿವಾರದೇವತೆಗಳ ಪೂಜೆಯಾದ 
ನಂತರ ಗಂಧದಿಂದ ಊಧಣ್ವಪುಂಡ್ರವನ್ನು ಧರಿಸಬೇಕು. ವೈಶ್ವದೇವ 
ಮೊದಲಾದ ಹೋಮವಾದ ಮೇಲೆ ಭಸ್ಮದಿಂದ ಪುಂಡ್ರವನ್ನು ಧರಿಸಬೇಕು. ಇಷ್ಟು 
ಪದಾರ್ಥಗಳಿಂದ ಪುಂಡ್ರವನ್ನು ಧರಿಸಿ, ಆಯಾ ಕಾಲದಲ್ಲಿ ಉಕವಾದ 
ಕರ್ಮಗಳನ್ನು ಆಚರಿಸಬೇಕು. ಹೀಗೆ ಮಾಡುವುದರಿಂದ ತಾನು ಆಚರಿಸಿದ 
ಕರ್ಮಗಳು ಸಫಲವಾಗುತವೆ. 

ಒಟ್ಟಾರೆ ಪ್ರಮಾಣವಚನಗಳಿಂದ ಮತ್ತು ತತ್ವಜ್ಞಾನಿಗಳ ಸಂಪ್ರದಾಯದಿಂದ 
ಬಂದಿರುವ ಪುಂಡ್ರಧಾರಣೆಯ ವಿಚಾರವನ್ನು ತಿಳಿಯಬೇಕಾದರೆ- 

ಪ್ರಾತಃಕಾಲದಲ್ಲಿ ಎದ್ದ ಮೇಲೆ ತುಲಸೀಮೂಲವಮೃತ್ತಿಕೆಯಿಂದ, ಸ್ನಾನ 
ಮಾಡುವಾಗ ಜಲದಿಂದ, ಸ್ನಾನವಾದಮೇಲೆ ಗೋಪೀಚಂದನದಿಂದ, 
ವೈಶ್ವದೇವಾದಿ ಹೋಮ ಮುಗಿದ ಮೇಲೆ ಭಸ್ಮದಿಂದ, ದೇವರ ಪೂಜೆಯಲ್ಲಿ 
ದೇವರಿಗೆ ಸಮರ್ಪಿಸಿದ ಗಂಧದಿಂದ, ಆ ಗಂಧದ ಮೇಲೆ ಅಂಗಾರದಿಂದ 
ಪುಂಡ್ರವನ್ನು ಲೇಪಿಸಿಕೊಳ್ಳಬೇಕು. ಹಣೆಯಲ್ಲಿ ಧರಿಸಿದ ಅಂಗಾರದ ಕೆಳಗೆ 
ವೃತಾಕಾರದಲ್ಲಿ ಅಕ್ಷತೆಯನ್ನು ಧರಿಸಬೇಕು. ಈ ಅಂಗಾರ- VBS ಗದೆಯ 
ಆಕಾರದಲ್ಲಿ ಕಂಗೊಳಿಸುತಿರಬೇಕು. 

ನರಹರಿತೀರ್ಥರಿಂದ ಪ್ರವೃತವಾದ ಯಕ್ಷಗಾನದಲ್ಲಿ ಇಂದಿಗೂ ಗದೆಯ 
ಆಕಾರದಲ್ಲಿ ಅಂಗಾರ- ಅಕ್ಷತೆಯನ್ನು ಧರಿಸುವ ಸಂಪ್ರದಾಯ ಉಳಿದುಕೊಂಡು 
ಬಂದಿದೆ. ಈ ವಿಷಯದಲ್ಲಿ ಸಂದೇಹವನ್ನು ಸರ್ವಥಾ ತಾಳಬಾರದು. 


ಸ್ಮೃತಿಗಳಂತ ಹಿರಿಯರ ಸಂಪ್ರದಾಯವೂ ಪ್ರಮಾಣವೆಂದು 
ಶ್ರೀಮದಾಚಾರ್ಯರು ""ಆಚಾರಶ್ಚೈವ ಸಾಧೂನಾಮ್‌'' ಎಂಬ ವಚನದಿಂದ 
ತಿಳಿಸಿರುತ್ತಾರೆ. ಈ ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. 
55. ಅಕ್ಬತೆಯ ಧಾರಣೆಗೆ ಉಲ್ಲೇಖ 

ಅಕ್ಷತೆಯನ್ನು ಧರಿಸುವ ಸಂಪ್ರದಾಯವಿದು ಅರ್ವಾಚೀನವಲ್ಲ ಕಿಂತು 
ಪ್ರಾಚೀನವೇ ಆಗಿದೆ. ಆದ್ದರಿಂದ ಅವಶ್ಯವಾಗಿ ಅದನ್ನು ಧರಿಸಲೇಬೇಕು. ಈ 
ವಿಷಯದಲ್ಲಿ ಸರ್ವಥಾ ಸಂದೇಹ ಸಲ್ಲದು. 


34 ನಾಮಧಾರಣೆ 


ಛಲಾರೀ ನರಸಿಂಹಾಚಾರ್ಯರು ರಚಿಸಿದ ಸ್ಮೃತ್ಯರ್ಥಸಾಗರದಲ್ಲಿಯ ಅವರ 
ಈ ಮುಂದಿನ ವಚನಗಳಿಂದ ಅಕ್ತತೆಯ ಧಾರಣೆ ಆವಾಗಿನ ಕಾಲದಲ್ಲಿಯೂ ಇತ್ತು 
ಎಂಬುದು ಸಪ್ಪವಗುತದೆ. 


ಪರಿವೇಷಣಾನಂತರಂ ಗಂಧಾಕ್ಷತತೀರ್ಥಾದಿಭಿಃ ಪೂಜಿತಾನಾಮತಿಥ್ಯಾ- 
ದೀನಾಂ ಅನ್ನದಾನಂ ಕೃತ್ವಾ “ಏಕೋ ವಿಷ್ಣು' ಇತಿ ಎಷ್ಟ್‌ ಸಮರ್ಪ್ಯ [ 
ROD ಗಂಧಾಕತಾದಿಭಿರಲಂಕತ್ತ | 
ದ ow ಲೆ 


ಬಂದ ಅತಿಥಿಗಳಿಗೆ ಭೋಜನಕ್ಕೆ ಬಡಿಸಿದನಂತರ ಗಂಧ- ಅಕ್ಕತೆ-ತೀರ್ಥಗಳನ್ನು 
ಅವರಿಗೆ ನೀಡಬೇಕು. ಇದು ಅವರಿಗೆ ಮಾಡುವ ಉಪಚಾರವೆಂದೆನಿಸುತುದೆ. 
ಅವರಿಗೆ ಗಂಧ-ಅಕ್ಕತೆ-ತೀರ್ಥಗಳನ್ನು ನೀಡದಿದ್ದರೆ ಇದು ಅವರಿಗೆ-ಅವರ 
ಅಂತರ್ಯಾಮಿಯಾದ ಪರಮಾತನಿಗೆ ಮಾಡಿದ ಅಪಚಾರವೆಂದಾಗುತದೆ 
ಎಂದು ಸೂಕ್ಷ್ಮವಾಗಿ ಛಲಾರಿ ಆಚಾರ್ಯರು ಎಚ್ಚರಿಸುತಾದೆ. ನಂತರ ಅವರನ್ನು 
ಭೋಜನಕ್ಕೆ ಕುಳ್ಳರಿಸಿ ತಾನು ಕೂಡಾ ಗಂಧವನ್ನು ಅಕ್ಸತೆಯನ್ನು ಧರಿಸಿ 
ತೀರ್ಥವನ್ನು ಸ್ವೀಕರಿಸಬೇಕೆಂದು ತಿಳಿಸುತಾರೆ. 


ಈ ಸಂಪ್ರದಾಯ ಶ್ರೀಮದಾಚಾರ್ಯರ ಕಾಲದಿಂದಲೂ ಇತೆಂಬುದು 
ನಾರಾಯಣಪಂಡಿತಾಚಾರ್ಯರ ಭಾವಪ್ರಕಾಶಿಕಾದ ಈ ವಚನದಿಂದ 
ಸಷವಾಗುತದೆ. 

ಕಿಂ ಲಲಾಟೇ ಇತಿ ಪೃಷ್ಟೋ ರಾಜ್ಞಾ ಕರೇಣ ಗದಾಂ ಭವಂತೋ 
ಬಿಭ್ರಂತಿ' ವಯಂ ಲಲಾಟೇ ಇತ್ಯೂಚೇ ಇತ್ಯಾದ್ಯಶಬ್ದಾರ್ಥಃ ॥। ಮ.ವಿ 


ಶ್ರೀಮದಾಚಾರ್ಯರು ತುರುಷ್ಠರಾಜ ಕೇಳಿದ ಪ್ರಶ್ನೆಗಳಿಗೆ ಉತರಿಸುತಿದ್ದಾರೆ. 
ಆ ಸಂದರ್ಭದಲ್ಲಿ ಹೇಳಿದ ಮಾತಿದೆಂದು ತಮ್ಮ ವ್ಯಾಖ್ಯಾನವಾದ 
ಭಾವಪ್ರಕಾಶಿಕೆಯಲ್ಲಿ ಉದಾಹರಿಸುತ್ತಾರೆ. ಈ ಪ್ರಸಂಗದಲ್ಲಿಯ ಮದ್ವವಿಜಯದ 
ಮುಲ ಶೋಕವಿದಾಗಿದೆ- 


o 


1. ಇಲ್ಲಿ ಬಿಭ್ರಂತಿ ಎಂದು ಪಾಣಿನಿಯ ವ್ಯಾಕರಣದ ಪ್ರಕಾರ ಶುದ್ಧವಾದ ಪಾಠವಲ್ವ 
ಆದರೆ ಇದೇ ರೀತಿಯಾಗಿ ಮುದ್ರಿತವಾದ ಪ್ರತಿಗಳಲ್ಲಿ ಕಾಣುತ್ತೇವೆ. ಇದು ಲೇಖಕರ 


a 


ಆಚಾರ-ವಿಚಾರ 35 


ಯೋತಸ್‌ೌ ದೇವೋ ವಿಶ್ವದೀಪಃ ಪ್ರದೀಪಃ 
ಕುರ್ಮಃ ಸರ್ವಂ ತತ್ತರಾನುಗ್ರಹೇಣ | 
ಯಾಮಸ್ತಾವತ್‌ ತೂರ್ಣಮಾಶಾಮುದೀಚೀಮ್‌ 
ಇತ್ಯಾದ್ಯಂ ತದ್ದಾಷಯಾ ಚಿತ್ರವಾಕ್ಯಮ್‌ ॥ 
ರಾಜನು ಕೇಳಿದ ಒಂದು ಪ್ರಶ್ನೆಗೆ ಶ್ರೀಮದಾಚಾರ್ಯರು ಉತ್ತರಿಸಿದ್ದಾರೆ. 
ಮತ್ತೊಂದು ಪ್ರಶ್ನೆಯನ್ನು ರಾಜ ಕೇಳುತ್ತಾನೆ. 


ಪ್ರ. ನೀವು ಲಲಾಟದಲ್ಲಿ ಧರಿಸಿದ್ದು ಏನು ? 

ಉ. ನೀವು ಕೈಯಲ್ಲಿ ಗದೆಯನ್ನು ಧರಿಸುತ್ತೀರಿ. ನಾವು ಆ ಗದೆಯನ್ನು 
ಲಲಾಟದಲ್ಲಿ ಧರಿಸುತೇವೆ. 

ಈ ವಿಷಯವನ್ನು ""ಇತ್ಯಾದ್ಯಂ'' ಎಂಬ ಮೂಲದಿಂದ 
ಗ್ರಹಿಸಿಕೊಳ್ಳಬೇಕೆಂದು ನಾರಾಯಣಪಂಡಿತಾಚಾರ್ಯರು ತಿಳಿಸುತಾರೆ. 


ಈ ವಚನದಿಂದ ಅಂಗಾರ ಹಾಗು ಅಕ್ಷತೆಯನ್ನು ಧರಿಸುವುದು 
ಶ್ರೀಮದಾಚಾರ್ಯರ ಕಾಲದಿಂದ ಬಂದಿರುತ್ತದೆಂಬುದು ಸಷವಾಗುತದೆ. 


೨೩. ಭಸ್ಮಧಾರಣೆ ವಿಹಿತವೋ ? 

ಭಸ್ಮದಿಂದ ಪುಂಡ್ರವನ್ನು ಢರಿಸುವುದು ನಿಷಿದ್ದವೆಂದು ಹಲವರು ಹೇಳುತಾರೆ. 
ಆದರೆ ಆ ವಿಷಯದಲ್ಲಿ ಪ್ರಮಾಣಗಳನ್ನು ನಾವು ಚಿಂತಿಸಬೇಕಾಗಿದೆ. ಭಸ್ಮವನ್ನು 
ಧರಿಸಬೇಕೆಂದು ತಿಳಿಸುವ ಪ್ರಮಾಣಗಳು ಹೇರಳವಾಗಿ ದೊರೆಯುತ್ತವೆ. ಈಗಾಗಲೇ 
""ಹುತ್ವಾ ಚೈವ ತು ಭಸ್ಮನಾ'' ""ಚಂದನಂ ಭಸ್ಮ ಮೃದ್ವಾಪಿ'' ಎಂಬ 
ಪ್ರಮಾಣಗಳನ್ನು ನಾವು ಕಂಡಿದ್ದೇವೆ. ಈ ಪ್ರಮಾಣವನ್ನು ನಾರಾಯಣಾ- 
ಚಾರ್ಯರು ತಮ್ಮ '"ದಿನಶ್ರಯಮೀಮಾಂಸಾ''ದಲ್ಲಿ ಉದಾಹರಿಸಿದ್ದಾರೆ. 

ಇದಲ್ಲದೆ ಲಘ್ಹಶ್ಚಲಾಯನಸ್ಮೃತಿಯು ಭಸ್ಮ ಧರಿಸುವಾಗಿನ ಕ್ರಮವನ್ನು 
ತಿಳಿಸುತ್ತದೆ. ಆ ವಚನವನ್ನು ಗಮನಿಸಿ- 


36 ನಾಮಧಾರಣೆ 


ಪ್ರಾತಸ್ತಾಯಂ ಜಪೇನ್ನಂತ್ರಮೋಂ ಚ ಮೇ ಸ್ವರ ಇತ್ಯಥ | 
ಅಭಿವಾದ್ಯ ಜಪೇದ್ದೇವೀಂ ವಿಭೂತಿಂ ಚೈವ ಧಾರಯೇತ್‌ ॥ 
ವಿಭೂತಿಧಾರಣೇ ಮಾನಸ್ತೋಕೇಯಂ ಮಂತ್ರ ಉಚ್ಛತೇ ॥ಲ.ಆ.ಸ್ಟ್ರ 


ಪ್ರಾತಚಾಲದಲ್ಲಿ ಸಾಯಂಕಾಲದಲ್ಲಿ ಅಗ್ದಿಕಾರ್ಯ-ವೈಶ್ವದೇವ ಮೊದಲಾದ 
ಹೋಮಗಳನ್ನು ಮಾಡುವಾಗ "ಓಂ ಚ ಮೇ'' ಎಂಬ ಮಂತ್ರವನ್ನು ಪಠಿಸಿ ಅಗ್ನಿಗೆ 
ತದಂತರ್ಯಾಮಿಯಾದ ಪರಮಾತ್ಮನಿಗೆ ನಮಿಸಬೇಕು. ನಂತರ ವಿಭೂತಿಯನ್ನು 
ಅರ್ಥಾತ್‌ ಭಸ್ಮವನ್ನು ಧರಿಸಬೇಕು. ಭಸ್ಮವನ್ನು ಧರಿಸುವಾಗ ""ಮಾ ನಸ್ರೋಕೇ'' 
ಎಂಬ ಮಂತ್ರವನ್ನು ಪಠಿಸಬೇಕು. 


ಭಸ್ಮವನ್ನು ಧರಿಸುವುದಕ್ಕಾಗಿಯೇ ವೇದದಲ್ಲಿಒಂದು ಮಂತ್ರ ಸೀಮಿತವಾಗಿದೆ. 
ಹೀಗಾಗಿ ಭಸ್ಮವನ್ನು ಧರಿಸುವುದು ವೇದವಿಹಿತವೂ ಆಗಿದೆ. ಸ್ಮೃತಿವಿಹಿತವೂ 
ಆಗಿದೆ. ಇದಲ್ಲದೇ ಶಿಷ್ಠಸಂಪ್ರದಾಯವೂ ಇದೆ. ಆದ್ದರಿಂದ ಭಸ್ಮವನ್ನು ಹಣೆಯಲ್ಲಿ 
ಕಂಠದಲ್ಲಿ ನಾಭಿಯಲ್ಲಿ ಬಲಭುಜದಲ್ಲಿ ಎಡಭುಜದಲ್ಲಿ ತಲೆಯ ಮೇಲೆ 
ಧರಿಸಬೇಕು. ಹೀಗೆ ಧರಿಸುವದು ಕಡ್ಡಾಯವಾಗಿದೆ. 


ಸತ್ತಂಪ್ರದಾಯವೇ ಒಂದು ಪ್ರಬಲವಾದ ಪ್ರಮಾಣ. ಇಂತಹ 
ಸಾಂಪ್ರದಾಯಿಕವಾದ ಆಚಾರವನ್ನು ಪ್ರಮಾಣಬಾಹಿರವೆಂದು ತಿರಸ್ಕರಿಸಬಾರದು. 
ಸಂಪ್ರದಾಯ ಮತ್ತು ಪ್ರಮಾಣ. ಎರಡೂ ಇದ್ದಾಗ ಇಂತಹ ಆಚಾರವನ್ನು 
ಅವಶ್ಯವಾಗಿ ಪಾಲಿಸಬೇಕು. ಈ ವಿಷಯದಲ್ಲಿಯ ವಿರುದ್ಧವಾದ ಪ್ರಮಾಣಗಳನ್ನು 
ಉದಾಸೀನಮಾಡಬೇಕು. 


ಇನ್ನು ಭಸ್ಮವನ್ನು ಧರಿಸಬಾರದೆಂದು ಹೇಳುವ ಪ್ರಮಾಣಗಳು ಭಸ್ಮದಿಂದ 
ತಿರ್ಯಕ್‌ಪುಂಡ್ರವನ್ನು ವಿಷ್ಣುಭಕರು ಧರಿಸಬಾರದು ಎಂಬುದನ್ನು ತಿಳಿಸುತವೆ. 
ಶೈವರು ಮಾತ್ರ ಭಸ್ಮದಿಂದ ತಿರ್ಯಕ್‌ಪುಂಡ್ರವನ್ನು ಧರಿಸಬೇಕು. ಈ ವಿಷಯದಲ್ಲಿ 
ಪ್ರಮಾಣಗಳನ್ನು ಈಗಾಗಲೇ ನೀವು ಗಮನಿಸಿದ್ದೀರಿ. 

ನಾರಾಯಣಾಚಾರ್ಯರ ದಿನತ್ರಯಮೀಮಾಂಸಾದಲ್ಲಿಯ ಈ ಮಾತನ್ನು 
ಗಮನಿಸಬೇಕು. 


ಆಚಾರ-ವಿಚಾರ 37 


BO ಬಹುನಾ ಭಸ್ಮನಾಷ್ಯೂರ್ಧ್ವಪುಂಡ್ರಧಾರಣಮಿತ್ಯಾದಯೋ ಭೂಯಾಂಸೋ.' 
ವೈಷ್ಣವಧರ್ಮಾಃ ಪ್ರಯೋಗಪಾರಿಜಾತಾದಿಗ್ರಂಥೇಷು ದೃಶ್ಯಂತೇ ॥ 


ಊರ್ಧ,ಪುಂಡ್ರವನ್ನು ಧರಿಸಲು ಶಾಸೊ ೀಕವಾದ ಯಾವುದೇ ದ್ರವ್ಯ ಇಲ್ಲ 
ಇಂತಹ ಪ್ರಸಂಗದಲ್ಲಿ ಹೋಮಶಿಷ್ಟವಾದ ಭಸ್ಮದಿಂದಲೇ ಸ್ನಾನವಾದಮೇಲೆ 
ಊರ್ಧ,ಪುಂಡ್ರವನ್ನು ಧರಿಸಬೇಕು. 


ಊರ್ಧ,ವಪುಂಡ್ರವನ್ನು ಧರಿಸುವುದು ವೈಷ್ಣವಧರ್ಮವಾಗಿದೆ. ಆದ್ದರಿಂದ 
ಇದು ಪ್ರಧಾನವಾದ ಧರ್ಮವಾಗಿದೆ. ಅದಕ್ಕಾಗಿ ಬೇಕಾದ ದ್ರವ್ಯಗಳಲ್ಲಿ 
ಮುಖ್ಯವಾದದ್ದು ಶ್ವೇತವರ್ಣದ ಗೋಪೀಚಂದನ. ಇದು ಇಲ್ಲದಿರುವಾಗ 
.ವಿಷ್ಣುಕ್ಷೇತ್ರ ಮೊದಲಾದ ಸ್ಥಳದಲ್ಲಿಯ ಯಾವುದೇ ಬಣ್ಣದ ಮೃತಿಕೆಯನ್ನು 
ಉಪಯೋಗಿಸಬಹುದು. ಈ ದ್ರವ್ಯಗಳೂ ಇಲ್ಲದಿರುವಾಗ ಕೇವಲ 
ಹೋಮಶೇಷವಾದ ಭಸ್ಮದಿಂದ ಊರ್ಧ,ಪುಂಡ್ರವನ್ನು ಕೂಡಾ ಧರಿಸಬಹುದು. 
ಹೀಗೆ ಮಾಡುವುದರಿಂದ ಪ್ರಧಾನವಾದ ವೈಷ್ಣವಧರ್ಮವನ್ನು ಪಾಲಿಸಿದಂತಾಗುತುದೆ. 
ಮಾಡಿದ ಕರ್ಮಗಳೂ ಸಫಲವಾಗುತವೆ. 
೨೪. ಪಂಚಪುಂಡ್ರ-ತ್ರಿಪುಂಡ್ರಧಾರಣೆ | 

ಸದಾಚಾರಸ್ಮೃತಿಯ ಪ್ರಕಾಶಿಕಾವ್ಯಾಖ್ಯಾನಕಾರರು ಮನುಷ್ಯರೆಲ್ಲರೂ 
ಪಂಚಪುಂಡ್ರ ಅಥವಾ ತ್ರಿಪುಂಡ್ರವನ್ನು ಧರಿಸಬೇಕೆಂದು ತಿಳಿಸುತಾರೆ. ಅದೇ 
ವಚನವಿದು- 

ಗೋಪೀಚಂದನಪುಂಡ್ರಂ ತು ತುಲಸೀಮೂಲಮೃತ್ತಿಕಾಮ್‌ | 

ದೇವಪ್ರಸಾದಗಂಧಂ ಚ ದೇವಸ್ಕಾಂಗಾರಧೂಪಕಮ್‌ [| 


ಹುತಶೇಷಂ ತಥಾ ಭಸ್ಮ ಇತ್ಯೇತತ್ಸಂಚಪುಂಡ್ರಕಮ್‌ | 


J 
9 
gL 
by 


€ರ್ಧಪುಂಡ:ಃ ಸ್ವಾದ್‌ ಹುತ್ತಾ ಚೈವ ತು ಭಸ್ಮನಾ I 
ದೇವಾನಭ್ಗರ್ಚ್ಚ ಗಂಧಾದ್ಯೈಃ ತ್ರಿಪುಂಡ್ರಂ ಧಾರಯೇದ್‌ ದ್ವಿಜಃ I 


ಪ್ರಕಾಶಿಕಾ 


38 ನಾಮಧಾರಣೆ 


ಸ್ನಾನಮಾಡುವುದಕ್ಕೂ ಮೊದಲು ತುಲಸೀಮೃತಿಕ್ಕೆಯಿಂದ, ಸ್ಥಾನವಾದ ಮೇಲೆ 
ಗೋಪೀಚಂದನದಿಂದ, ದೇವರ ಪೂಜೆಯ ನಂತರ ಗಂಧದಿಂದ, ಮತ್ತು 
ಅಂಗಾರದಿಂದ ಮತ್ತು ವೈಶ್ವದೇವಮೊದಲಾದ ಹೋಮ ಮಾಡಿದಮೇಲೆ 
ಭಸ್ಮದಿಂದ ಹೀಗೆ ಐದು ಪದಾರ್ಥಗಳಿಂದ ಪುಂಡ್ರವನ್ನು ಧರಿಸಿಕೊಳ್ಳಬೇಕು. 
ಎಂದು ತಿಳಿಸುತಾರೆ. 


ಇಷ್ಟಲ್ಲದೇ ಸ್ನಾನಮಾಡುವಾಗ ಮಧ್ಯದಲ್ಲಿ ಜಲದಿಂದ ಧರಿಸಬೇಕು. ಇದನ್ನು 
ಈಗಾಗಲೇ ತಿಳಿದಿದ್ದೇವೆ. ಒಟ್ಟಾರೆ ತಿಳಿಯುವುದಾದರೆ ಆರುಪದಾರ್ಥಗಳಿಂದ 
ಪುಂಡ್ರವನ್ನು ಧರಿಸಬೇಕು. 

ಇದಾಗದಿದ್ದರೆ ಮೂರು ಪದಾರ್ಥಗಳಿಂದಾದರೂ ಪುಂಡ್ರವನ್ನು 
ಧರಿಸಬೇಕೆಂದು ಇದೇ ವ್ಯಾಖ್ಯಾನಕಾರರು ತಿಳಿಸುತ್ತಾರೆ. ಇದನ್ನೇ ತ್ರಿಪುಂಡ್ರವೆಂದು 
ತಿಳಿಯಬೇಕು. 

ಹೀಗಾಗಿ ಎಲ್ಲಿಯೇ ತ್ರಿಪುಂಡ್ರವನ್ನು ಧರಿಸಬೇಕೆಂದು ಹೇಳಿದರೆ ಅದು 
ಮೂರುಪದಾರ್ಥಗಳಿಂದ ಧರಿಸಬೇಕಾದ ಪುಂಡ್ರವೆಂದೇ ಅರ್ಥ ಹೊರತು 
ಮೂರು ಅಡ್ಡಗೆರೆ ಎಂದು ತಿಳಿಯಬಾರದು. 
೨೫. ಗಂಧಧಾರಣೆಯಲ್ಲಿವಿಶೇಷ 

ಗಂಧವನ್ನು ಧರಿಸುವಾಗ ಒಂದು ನಿಯಮವನ್ನು ವೀರಮಿತ್ರೋದಯದಲ್ಲಿ 
ತಿಳಿಸುತಾರೆ. ಆ ನಿಯಮ ಸ್ವಲ್ಪವಿಚಿತ್ರವಾಗಿದೆ. ಅದನ್ನು ಗಮನಿಸಿ- 


ವ 3 ವ 
ಮಾ 
ಚಂದನಸ್ಯ ಧಾರಣೇ ನ ಪ್ರವರ್ತತೇ | FH, ವಿಹಿತತಾತ್‌ | ವಿಹಿತೇ 
ಆ ಆ w 
ಇಂಬ | 
ನಿಷೇಧಾಪ್ರವತೀ:ಃ I] ವೀ.ಮಿ 


ಪ್ರಾಸಂಗಿಕವಾಗಿ ಹಲವು ವಿಧಿಗಳ ಜ್ಞಾನವನ್ನು ಇಲ್ಲಿ ಮಾಡಿಕೊಳ್ಳಬೇಕು. 


ಆಚಾರ-ವಿಚಾರ 39 


ತಾನು ಸ್ವಯಂ ರಚಿಸಿರುವ ಸ್ತೋತ್ರದಿಂದ ಭಗವಂತನನ್ನು ಸುತಿಸಕೂಡದು. 
ತಾನು ತೇಯ್ದ ಗಂಧವನ್ನು ಧರಿಸಬಾರದು. ಸ್ವಯಂ ತಾನು ಪೋಣಿಸಿದ 
ಮಾಲೆಯನ್ನು ಧರಿಸಬಾರದು. ಹೀಗೆ ಮಾಡಿದವನು ಶಕ್ರನಾಗಿದ್ದರೂ ಅವನ: 
ಸಂಪತ್ತುನಾಶವಾಗುತದೆ. 

ಈ ವಿಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಪೂರ್ವಕಾಲದ ಜನರು 
ಹಿರಿಯರು ರಚಿಸಿದ ಸ್ಫೋತ್ರಗಳಿಂದ ಭಗವಂತನನ್ನು ಸುತಿಸುತಿದ್ದರು. ಇದೇ 
ಕಾರಣಕ್ಕಾಗಿ ಶ್ರೀಮದಾಚಾರ್ಯರು ದ್ವಾದಶಸ್ತೋತ್ರದಲ್ಲಿ ""ಉನ್ನತಪ್ರಾರ್ಥಿತಾ- 
ಶೇಷಸಂಸಾಧಕಮ್‌'' ಎಂಬುದಾಗಿ ಸುತಿಸಿದ್ದಾರೆ. ಹಿರಿಯರಾದ, ಭಗವದ್ಧಕರಾದ 
ಸಾಧಕರು ರಚಿಸಿದ ಸೋತ್ರವನ್ನು ಪಾರಾಯಣ ಮಾಡುವುದರಿಂದ ಪರಮಾತ್ಮ 
ಬಲು ಶೀಘ್ರವಾಗಿ ಒಲಿಯುತಾನೆ. ಅವರ ಇಷ್ಟುರ್ಥಗಳನ್ನೆಲ್ಲವನ್ನೂ ಬಲು 
ಬೇಗನೇ ಪೂರ್ಣಗೊಳಿಸುತಾನೆ. ಎಂದು ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. 
ಆದ್ದರಿಂದ ಎಂದಿಗೂ ತಾನು ರಚಿಸಿದ ಸ್ಕೋತ್ರದಿಂದ ಪರಮಾತ್ಮನನ್ನು 
ಸುತಿಸಬಾರದು. 

ಮತ್ತು ಅವೈಷ್ಣವರಾದ, ಅತಾತ್ಮಿಕರಾದ ಜನರು ರಚಿಸಿದ ಸ್ತೋತ್ರ ಎಷ್ಟೇ 
ಶಬ್ದಾಲಂಕಾರಾದಿಗಳಿಂದ ಯುಕ್ತವಾಗಿರಲಿ ಅದನ್ನು ಸುತಿಗಾಗಿ ಉಪಯೋಗಿಸ- 
ಬಾರದು. ಕೇವಲ ತತ್ತ್ವಜ್ಞಾನಿಗಳು, ಭಗವದ್ಧಕರು ರಚಿಸಿದ ಸುತಿಗಳನ್ನು 
ಪಾರಾಯಣ ಮಾಡಬೇಕು. 

ಮತ್ತೊಂದು ನಿಯಮ. ತಾನು ತೇಯ್ದ ಗಂಧವನ್ನು ಧರಿಸಬಾರದು. 
ಗಂಧವನ್ನು ಮತೊಬ್ಬದಿಂದಲೇ ತೆಗಿಸಬೇಕು. 

ತಾನು ಪೋಣಿಸಿದ ಮಾಲೆಯನ್ನು ತಾನೇ ಧರಿಸಬಾರದು. 

ಈ ಎಲ್ಲನಿಯಮಗಳನ್ನು ಹಿಂದಿನವರು ಆದಷ್ಟು ನಿಷ್ಠೆಯಿಂದ ಪಾಲಿಸುತ್ತಿದ್ದರು. 
ಆದರೆ ಈ ನಿಯಮ ಕಡ್ಡಾಯವಲ್ಲವೆಂದು ವೀರಮಿತ್ರೋದಯದಲ್ಲಿ ತಿಳಿಸುತಾರೆ. 

ಯಾರು ಕೇವಲ ಭೋಗಕ್ಕಾಗಿ ಗಂಧ-ಪುಷ್ಪಗಳನ್ನು ಧರಿಸುತಾರೆಯೋ 
ಅವರಿಗೆ ಇದು ನಿಷಿದ್ದವಾಗಿದೆ. ಆದರೆ ವಿಷ್ಣುನಿರ್ಮಾಲ್ಯವೆಂದು ಧರಿಸುವಾಗ ಈ 
ನಿಯಮದ ಅನ್ವಯವಾಗುವದಿಲ್ಲ 


40 ನಾಮಧಾರಣೆ 


ಸಂಪ್ರದಾಯ ಮತ್ತುವೀರಮಿತ್ರೋದಯದ ವಚನವನ್ನು ಗಮನದಲ್ಲಿಟ್ಟು- 
ಕೊಂಡು ತಿಳಿಯುವದಾದರೆ- 


ಸ್ಲೀಯರು ಅಥವಾ ಮತೊಬ್ಬ ಪುರುಷರು ಮಾಲೆಯನ್ನು ಕಟ್ಟಬೇಕು. ಅದನ್ನು 
ದೇವರಿಗೆ, ದೇವತೆಗಳಿಗೆ ಏರಿಸಬೇಕು. ಪೂಜೆಗಾಗಿ ಗಂಧವನ್ನು ಮತ್ತೊಬ್ಬರು 
ತೇಯಬೇಕು. ಇಂತಹ ಗಂಧ-ಮಾಲೆಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. 
ನಂತರ ತಾನು ಅವುಗಳನ್ನು ಧರಿಸಬೇಕು. ಇದರಿಂದ ವಿಶಿಷ್ಟವಾದ ಪುಣ್ಯವು 
ಬರುತದೆ. 


ಗಂಧ ತೇಯಲು, ಮಾಲೆಯನ್ನು ಕಟ್ಟಲು ಮತ್ತೊಬ್ಬರಾರೂ ಇಲ್ಲದಿರುವಾಗ 
ಅವಶ್ಯವಾಗಿ ತಾನೇ ಆ ಕಾರ್ಯಗಳನ್ನು ಮಾಡಿ ದೇವರಿಗೆ ಸಮರ್ಪಿಸಬೇಕು. 
ನಂತರ ತಾನು ಧರಿಸಬೇಕು. ಇದರಿಂದ ಯಾವುದೇ ರೀತಿಯಾದ ದೋಷವು 
ಬರುವುದಿಲ್ಲ | 


ವಿಷ್ಣುನಿರ್ಮಾಲ್ಯವನ್ನು ಧರಿಸುವುದು ಪ್ರಧಾನವಾದ ಧರ್ಮವಾಗಿದೆ. ಇದು 
ಸರ್ವರಿಗೂ ವಿಹಿತವಾಗಿದೆ. ವಿಹಿತವಾದ ವಿಷಯದಲ್ಲಿ ನಿಷೇಧವು 
ಪ್ರವೃತ್ತವಾಗುವುದಿಲ್ಲ 

ಹಲವರು ಕೇವಲ ಭೋಗಕ್ಕಾಗಿ ಪುಷ್ಪಮಾಲೆಯನ್ನು ಗಂಧವನ್ನು ಧರಿಸುತಾರೆ 
ಅಂಥವರಿಗೆ ಈ ನಿಷೇಧವು ಪ್ರವೃತವಾಗಿದೆ. 
೨೬. ಯಾವ ಬೆರಳಿನಿಂದ ಧರಿಸಬೇಕು 

ಗೋಪೀಚಂದನವನ್ನು ಧರಿಸುವುದಕ್ಕಾಗಿ ಅನೇಕನಿಯಮಗಳನ್ನು ಸ್ಮೃತಿಗಳು 
ತಿಳಿಸುತ್ತವೆ. ಪ್ರಕೃತ ಯಾವ ಬೆರಳಿನಿಂದ ಗೋಪೀಚಂದನವನ್ನು ಧರಿಸಬೇಕೆಂಬುದನ್ನು 
ಅದರ ಫಲವೇನೆಂಬುದನ್ನು ಈ ಸ್ಮೃತಿ ತಿಳಿಸುತದೆ- 

ಅನಾಮಿಕಾ ಶಾಂತಿದೋಕ್ವಾ ಮಧ್ಯಮಾ ಯುಷ್ಕರೀ ಭವೇತ್‌ । 

ಅಂಗುಷ್ನಂ ಪುಷ್ಠಿದಂ ಪ್ರೋಕ್ತಂ ತರ್ಜನೀ ಮೋಕ್ಷಸಾಧನೀ ॥ 

ಉಂಗುರದ ಬೆರಳಿನಿಂದ ಧರಿಸುವುದರಿಂದ ಶಾಂತಿಯು ದೊರೆಯುತದೆ. 
ನಡುವಿನ ಬೆರಳಿನಿಂದ ಧರಿಸುವುದರಿಂದ ಆಯುಷ್ಯ ಅಭಿವೃದ್ಧವಾಗುತ್ತದೆ. 


ಆಚಾರ-ವಿಚಾರ 41 


ಅಂಗುಷ್ನಬೆರಳು ಪುಷ್ಟಿಪ್ರದವಾಗಿದೆ. ತೋರುಬೆರಳು ಮುಕಿಪ್ರದವಾಗಿದೆ. ಈ 
ಕಾರಣಕ್ಕಾಗಿ ತೋರುಬೆರಳಿನಿಂದ ಗೋಪೀಚಂದನವನ್ನು ಧರಿಸುವ ಸಂಪ್ರದಾಯ 
ಇವತಿಗೂ ಇದೆ. ಆದ್ದರಿಂದ ಇದೇ ನಿಯಮವನ್ನು ಪಾಲಿಸಬೇಕು. 


೨೭. ಕನ್ನಡಿಯನ್ನುನೋಡಿ ಧರಿಸಬೇಕು 

ಚಂದನವನ್ನು ಅಂಗುರ- ಅಕ್ಷತೆಯನ್ನು ಕನ್ನಡಿ ನೋಡಿ ಹಚ್ಚಿಕೊಳ್ಳಬಾರದೆಂದು 
ಹಲವರು ಹೇಳುತ್ತಿರುತಾರೆ. ಈ ವಿಷಯದಲ್ಲಿ ಸೃಂದಪುರಾಣದ ವಿಧಾನ ಈ 
ರೀತಿಯಾಗಿದೆ- 

ವೀಕ್ಷ್ಯಾದರ್ಶೇ ಜಲೇ ವಾಥ ಯೋ ವಿದಧ್ಯಾತ್‌ ಪ್ರಯತ್ನತಃ | 

ಊರ್ದ್ವಪುಡ್ರಂ ಮಹಾಭಾಗ ಸ ಯಾತಿ ಪರಮಾಂ ಗತಿಮ್‌ ॥ ಸ್ವಂ.ಪು 


ಶುದ್ಧವಾದ ಕನ್ನಡಿಯಲ್ಲಿ ಅದು ಇಲ್ಲದಿದ್ದಾಗ ನಿಶ್ಚಲವಾದ ಜಲದಲ್ಲಿ 
ಯಾದರೂ ನೋಡುತ್ತಾ ಪ್ರಯತ್ನಪೂರ್ವಕವಾಗಿ ಊಧಣ್ವಪುಂಡ್ರವನ್ನು 
ಧರಿಸಬೇಕು. ಸೌಂದರ್ಯವನ್ನು ಬೆಳಗಿಸುವ, ಔಚಿತ್ಯಪೂರ್ಣವಾದ ಅಲಂಕಾರ- 
ವಿದೆಂದು ನೋಡುವವರಿಗೆ ತೋರಬೇಕು. ಇದನ್ನು ನಾವೂ ಧರಿಸಬೇಕೆಂಬ 
ಬಯಕೆ ನೋಡಿದವರಲ್ಲಿ ಬಲವಾಗಬೇಕು. ಹೀಗೆ ಪ್ರಯತ್ನಪೂರ್ವಕವಾಗಿ 
ಧರಿಸುವುದರಿಂದ ಸದ್ಗತಿಯು ದೊರೆಯುತ್ತದೆ. 
೨೮. ಹಣೆಯ ಮೇಲೆ ಧರಿಸುವುದು ಹೇಗೆ? 

ಹಲವರು ಮೂಗಿನ ತುದಿಯಿಂದ ಬ್ರಹರಂಧ್ರದವರೆಗೆ ಗೋಪೀಚಂದನ- 
ವನ್ನು ಧರಿಸುತ್ತಾರೆ. ಈ ವಿಷಯದಲ್ಲಿ “ನಾಸಿಕಾಮೂಲಮಾರಭ್ಯ ಹ್ಯಾಕೇಶಾಂತಂ 
ತು ನಿಕ್ಚಿಪೇತ್‌'' ಎಂಬ ಪ್ರಮಾಣವನ್ನು ಹೇಳುತ್ತಾರೆ. ಆದರೆ ಈ ಪ್ರಮಾಣದಲ್ಲಿ 
ಸ್ಥಳದ DHE ಸ್ಪಷ್ಟವಾಗಿ ಇಲ್ಲ ಶ್ರೀನಿವಾಸತೀರ್ಥರು ಆಹ್ಲಿಕಕೌಸುಭದಲ್ಲಿ 
ಪರಾಶರಸ್ಮೃತಿಯ ಉದಾಹರಣೆಯನ್ನು ಕೊಡುತ್ತಾ ಧರಿಸಲು ಯೋಗ್ಯವಾದ 
ಸ್ಥಳವನ್ನು ತಿಳಿಸುತ್ತಾರೆ. ನಿಷ್ಕಷ್ಟವಾದ ಈ ಪ್ರಮಾಣ ಈ ರೀತಿಯಾಗಿದೆ- 

ಭ್ರುವೋರದಥಸ್ವಾತ್ಮೇಶಾದಿಸ್ತದಾರಭ್ಯೋರ್ದ್ವಪುಂಡ್ರಕಮ್‌ | 

ಧರೇನ್ನಿತ್ಯಂ ಮಹೀಪಾಲ ಕೇಶಾಂತಂ ವಿಷ್ಣುತತರಃ | ಆ.ಕೌ.ಪ.ಸ 


42 ನಾಮಧಾರಣೆ 


ಹುಬ್ಬಿನ ಕೆಳಭಾಗದಿಂದ ಕೇಶಗಳು ಪ್ರಾರಂಭವಾಗುವ ಸ್ಥಳದ ವರೆಗೆ 
ಊಧಣ್ವವಾಗಿ ಗೋಪೀಚಂದನವನ್ನು ಧರಿಸಬೇಕು. ಧರಿಸುವಾಗ ವಿಷ್ಣುಪರ- 
ನಾಗಬೇಕು. 


೨೯. ದಂಡಾಕಾರ ಪುಂಡ್ರ 
ಲಲಾಟದಲ್ಲಿ ಯಾವ ಆಕಾರಯುಕವಾಗಿ ಪುಂಡ್ರವನ್ನು ಧರಿಸಬೇಕು ಎಂಬ 
ವಿಷಯವನ್ನು ಇದೇ ಸ್ಮೃತಿಯು ತಿಳಿಸುತ್ತದೆ- 


ಊರ್ಧ್ವಪುಂಡ್ರಂ ಲಲಾಟೇ ತು ದಂಡಾಕಾರಂ ಸುಶೋಭನಮ್‌ | 
ಮಧ್ಯೇ ಛಿದ್ರೇಣ ಸಂಯುಕ್ತಂ ತಚ್ಚಿದ್ರಂ ಮಮ ಮಂದಿರಮ್‌ ॥ 


ಊರ್ದ್ವಪುಂಡ್ರಸ್ಕ ಮಧ್ಯೇ ತು ಲಲಾಟೇ ಸುಮನೋಹರೇ | 

ಲಕ್ಟ್ಮಾ ಸಹ ಸಮಾಸೀನೋ ರಮತೇ ತತ್ರ ವೈ ಹರಿಃ ॥ ವೃಹಾಾಸ್ಟ್ರ 

ನಿರಂತರಾಲಂ ಯಃ ಕುರ್ಯಾದೂರ್ದ್ವಪುಂಂಡ್ರಂ ದ್ವಿಜಾಧಮಃ | 

ಸಹಿ ತತ್ರ ಸ್ಥಿತಂ ವಿಷ್ಣುಂ ಶ್ರಿಯಂ ಚೈವ ವ್ಯಪೋಹತಿ | ವೃ.ಹಾ.ಸ್ಟೃ 

ಲಲಾಟದಲ್ಲಿ ಪುಂಡ್ರವು ದಂಡಾಕಾರವಾಗಿರಬೇಕು. ಮಧ್ಯದಲ್ಲಿ ಛಿದ್ರ 
ಮಾಡಬೇಕು. ಆ ಮಧ್ಯಭಾಗ ಲಕ್ಷಿ £ನಾರುಯಣರ ವಾಸಸ್ಥಾನಕ್ಕೆ ಯೋಗ್ಯವಾದ 
ಮಂದಿರವಾಗುತದೆ. ದಂಡಾಕಾರವಾಗಿರುವ, ಮಧ್ಯೇ ಛಿದ್ರಯುಕವಾದ ಈ 
ಪುಂಡ್ರವನ್ನು ನೋಡಿದವರಿಗೆ ಸನ್ಮಂಗಳವು ಪ್ರಾಪವಾಗುತದೆ. ಇದಕ್ಕೆ 
ವಿಪರೀತವಾಗಿ ದಂಡಾಕಾರವಾಗಿರದಂತೆ, ಛಿದ್ರ ಮಾಡದೇ ಪುಂಡ್ರವನ್ನು 
ಧರಿಸಿದರೆ ಲಕ್ಷ್ಮೀನಾರಾಯಣರು ಅನುಗ್ರಾಹಕರಾಗಿ ಅವನಲ್ಲಿ ಇರುವುದಿಲ್ಲ 
ಲಕ್ಷಿ ನಾರಾಯಯಣರ ವಾಸಸ್ಥಾನವಾಗದ ಈ ಪುಂಡ್ರವನ್ನು ನೋಡುವುದು 
ಅಮಂಗಳಕರವಾಗಿದೆ. ಆದ್ದರಿಂದ ಹಾಗೆ ಸರ್ವಥಾ ಧರಿಸಬಾರದು. 


೩೦. ಎಲ್ಲಕಡೆಗೂ ಛಿದ್ರಯುಕವಾದ ಪುಂಡ್ರವಲ್ಲ 
ಸರ್ವತ್ರ ಸಾಂತರಾಲಾನಿ ಕುರ್ಯಾತ್ತುಂಡ್ರಾಣಿ ಬುದ್ಧಿಮಾನ್‌ | 
ತದೇವಂ ಚತುರ್ಥ್ಯಂತಂ ವಿನ 'ಸೇತ್ರುಂಡ್ರಕೇಷು ಚ | ಅ.ಪು 


ಆಚಾರ-ವಿಚಾರ 43 


ಯಾವುದೇ ಕರ್ಮವನ್ನು ಮಾಡುವಾಗ ತಿಳಿದುಕೊಂಡು ಕರ್ಮವನ್ನು 
ಮಾಡಬೇಕು. ಪ್ರಕೃತ ಪುಂಡ್ರಧಾರಣೆಯನ್ನು ಕೂಡಾ ಹೇಗ NSN 
ದನ್ನು ತಿಳಿಯಬೇಕು. 


ಹಣೆಯ ಮೇಲೆ ಮಾತ್ರ ಛಿದ್ರಯುಕವಾಗಿ, ಉಳಿದ ಸ್ಥಳಗಳಲ್ಲಿ 
ಛಿದ್ರಮಾಡದೇ ಪುಂಡ್ರಗಳನ್ನು ನಾವೆಲ್ಲ ಧರಿಸುತ್ತೇವೆ. ಆದರೆ ಎಲ್ಲ ಪುಂಡ್ರಗಳೂ 
ಛಿದ್ರಯುಕವಾಗಿರಬೇಕೆಂದು ಪ್ರಮಾಣಗಳು ತಿಳಿಸುತವೆ. ಹಾಗಾದರೆ ನಾವು 
ಮಾಡುವ ಈ ಆಚಾರ ಸ್ಕತಿವಿರುದ್ಧವಲ್ಲವೇ ಎಂಬ ಸಂದೇಹ ಬರುವುದು ಸಹಜ. 
ಈ ವಿಷಯದಲ್ಲಿ ಸ | ತಿಮುಕಾವಲೀ ಕೃಷ್ಣಾಚಾರ್ಯರು ' "ವಸುತಸು'' ಎಂಬ 
ವಚನಗಳಿಂದ ನಮಗೆ ತಿಳಿಸುವ ಸಾಂಪ್ರದಾಯಿಕವಾದ ವಿಷಯ ಬಹಳ 
ಅಪರೂಪವಾಗಿದೆ. ಆ ವಿಷಯಗಳನ್ನು ಗಮನಿಸಬೇಕು- 


ಜಸತ ಪ್‌ 2 2 - 
ವಸ್ತುತಸ್ತು ಸರ್ವಪುಂಡ್ರಾಣಾಂ ಸಚ್ಚಿದ್ರತ್ತೇನ ಧಾರಣಂ ಶಿಷ್ಟಾಚಾರ- 


ಎರುದ್ಧತ್ವಾತ್‌ ತ್ಯಾಜ್ಯಮ್‌ | ಶ್ರೀಮದಾಚಾರ್ಯಚರಣಕಾಲಪ್ರಬೃತಿ 

ಏತತ್ಕಾಲಪರ್ಯಂತಂ Ags ಸಂಪ್ರದಾಯಜ್ಞೆ 3 ಉಡುಪೀಕೃಷ್ಣಪೂಜಕ್ಕೆಃ 
= = e —_ Some 

ಅಷ್ಟಶ್ರೀಪಾದೈಃ ಘಟ್ಟೋಪ ಪರಿ AS ರಘೂತ್ತಮಶ್ರೀಪ ಶ್ರೀಪಾದಮಶಸ್ಸೈಃ 


ಶ್ರೀಪಾದ್ಧೆಃ ವಿಜಯೀಂದ್ರತೀರ್ಥಶ್ರೀಪಾದಮಠಸಂಪ್ರದಾಯಸ್ಪೆ : ಶ್ರೀಪಾದ್ಧೆಃ, 
ಶ್ರೀಪಾದರಾಯಮತಶಸ್ಚೈ: OCHOA, ವ್ಯಾಸರಾಯತೀರ್ಥಶ್ರೀಪಾದ- 


ಸಂಪ್ರದಾಯಸಂಪ್ರದಾಯಸ್ವೈಃ ಇತಃ ಪೂರ್ವಂ ವಿದ್ಯಮಾನೈ: ಶ್ರೀಪಾದೈಃ 
ಲಲಾಟೇತರಪುಂಡ್ರಾಣಾಮಚ್ಛಿದ್ರತ್ಟೇನ.| ಧಾರಣಾತ್‌ | Ass, 
ಸಂಪ್ರದಾಯಪರಂಪರಯಾ ಜ್ಞಾಯತೇ | ""ಆಚಾರಶ್ಚೈವ ಸಾಧೂನಾಂ'' 


"ಸ್ಮೃತಿಶೀಲೇ ಚ ತದ್ದಿದಾಮ್‌ ಶ್‌ '`ಆಚಾರಾಚ್ಚೆ ಸ್ಮೃತಿಂ ಜಾತಾ'' ""ಶಾಸಂ 
ಚ ಸಂಪ್ರದಾಯೋತಪಿ ಪ್ರಮಾಣಂ'' ಇತ್ಯಾದಿ ವಚನಾದಾಚಾರಸ್ಕಾ$ಪಿ 


ಅಸಾಧಾರಣತ್ವೇನ ಜಾಪನಾತ್‌ | 


fo 
j fl 


ಎಲ್ಲ ಪುಂಡ್ರಗಳನ್ನು ಸಚ್ಚಿದ್ರವಾಗಿ ಧರಿಸುವುದು ಶಿಷ್ಟಾಚಾರವಿರುದ್ದ- 


= ಲು Ge 
ವಾಗಿದ್ದರಿಂದ ಅದು ಸ | ತಿವಿಹಿತೆವಾಗಿದರೂ ಪರಿತ್ಯ ಜಿಸಬೇಕು. ಈ ಈ ವಿಷಯದಲ್ಲಿ 
ಸಂಕೋಚ ನವನ್ನು Bed ಮಾಡಿಕೊಳ್ಳಬಾರ ತ ಶ್ರೀಮದಾಚಾರ್ಯರಿಂದ 


ಇಲ್ಲಿಯವರೆಗಿನ ಜ್ಞಾನಿಗಳಾರೂ ಲಲಾಟದಲ್ಲಿಯ ಪುಂಡ್ರವನ್ನು ಬಿಟ್ಟು ಉಳಿದ 


44 ನಾಮಧಾರಣೆ 


ಪುಂಡ್ರಗಳನ್ನು ಸಚ್ಚಿದ್ರವಾಗಿ ಧರಿಸಿರುವುದಿಲ್ಲ ಉಡುಪಿಯಲ್ಲಿ ಕೃಷ್ಣುರ್ಚಕರಾದ 
ಅಷ್ಟಮಠಾಧಿಪತಿಗಳು, ಘಟದ ಮೇಲಿರುವ ರಘೂತಮಶ್ರೀಪಾದಮಠದ ಅಧಿ 
ಪತಿಗಳಾದ ಯತಿಗಳು, ವಿಜಯೀಂದ್ರತೀರ್ಥಶ್ರೀಪಾದಮಠದ ಯತಿಗಳು, 
ಶ್ರೀಪಾದರಾಜಮಠದ ಯತಿಗಳು, ವ್ಯಾಸರಾಜಮಠದ ಯತಿಗಳು ಮತ್ತು ಈ 
ಮಠದ ಸಂಪ್ರದಾಯಸ್ಥರು ಹಣೆಯ ಮೇಲೆ ಬಿಟ್ಟು ಇತರ ಯಾವ 
ಪುಂಡ್ರಗಳನ್ನೂ ಸಚ್ಛಿದ್ರವಾಗಿ ಧರಿಸಿಲ್ಲ 

ಸಜ್ಜನರ ಆಚಾರವೂ ಒಂದು ಪ್ರಮಾಣವೇ ಆದ್ದರಿಂದ ಇದು ಪ್ರಮಾಣ-. 
ಕ್ಕಿಂತಲೂ ಪ್ರಬಲವಾದದ್ದರಿಂದ ಸಜ್ಜನರ ಆಚಾರವನ್ನೇ ಅವಲಂಬಿಸಬೇಕು. 
ಪ್ರಮಾಣಕ್ಕೆ ಅನುಗುಣವಾಗಿ ಪಾಲಿಸಬಾರದು. 
೩೧. ಇತರ ಸ್ಥಳದಲ್ಲಿ ಪುಂಡ್ರಧಾರಣೆಯ ಆಕಾರ 

ಹೃದಯ ಮೊದಲಾದ ಸ್ಥಳದಲ್ಲಿ ಯಾವ ಆಕಾರದಲ್ಲಿ ಧರಿಸಬೇಕೆಂಬ 
ವಿಶೇಷವಾದ ವಿಚಾರವನ್ನು ಶ್ರೀನಿವಾಸತೀರ್ಥರು ಪರಾಶರಸ್ಮೃತಿಯ ಆಧಾರದಿಂದ 
ತಮ್ಮ ಆಹಿಕಕೌಸುಭದಲ್ಲಿ ತಿಳಿಸುತಾರೆ- 

ಹೃದಯೇ ಪದ್ಧಕುಡ್ನಲಮ್‌ ॥ ಆ.ಕೌ.ಷ.ಸ್ಟೃ 

ವೇಣುಪತ್ರಾಕೃತೀರ್ಬಾಹ್ವೋರನ್ಯಾನ್‌ ದೀಪಾಕೃತೀನ್‌ ನ್ಯಸೇತ್‌ Il 

ಆ.ಕೌ.ಪ.ಸ್ಥೃ 

ಹೃದಯದಲ್ಲಿ ಪದ್ಮದ ಮೊಗ್ಗೆಯಂತೆ ಪುಂಡ್ರವನ್ನು ಧರಿಸಬೇಕು. 
ಬಾಹುಗಳಲ್ಲಿಯ ಪುಂಡ್ರಗಳು ಬಿದಿರಿನ ಎಲೆಯ ಆಕಾರದಲ್ಲಿರಬೇಕು. ಉಳಿದ 
ಸ್ಥಳಗಳಲ್ಲಿ ದೀಪದ ಆಕಾರದಲ್ಲಿ ಪುಂಡ್ರಗಳಿರಬೇಕು. 
೩೨. ಊಧಣ್ವಪುಂಡ್ರನಿಷೇಧ ವಾಸವವಲ್ಲ 

ಶ್ರಾದ್ಗಕಾಲದಲ್ಲಿ ಊಧ್ಧ್ವಪುಂಡ್ರವನ್ನು ಧರಿಸಬಾರದೆಂದು ಹಲವರು 
ಹೇಳುತಾರೆ. ಆದರೆ ಅದು ಸರಿಯಲ್ಲ ಆ ನಿಷೇಧ ವಾಸವವಲ್ಲವೆಂಬುದನ್ನು 
ನಾರದಪುರಾಣ ತಿಳಿಸುತ್ತದೆ. ಅದನ್ನು ಗಮನಿಸಿ- 

ಊರ್ಧ್ವಪುಂಡ್ರಂ ಚ ತುಲಸೀಂ ಶ್ರಾದ್ದೇ ನೇಚ್ಛಂತಿ ಕೇಚನ | 

ವೃಥಾ ಶ್ರಾದ್ಧಂ ಪರಿತ್ಯಾಜ್ಯಃ ತಸ್ಮಾತ್‌ ಶ್ರೇಯೋರರ್ಥಿಭಿಃ ದ್ವಿಜೈಃ | 


ಆಚಾರ-ವಿಚಾರ 45 


ಊರ್ಧ,ಪುಂಡ್ರಧಾರಣೆಯನ್ನು ಮತ್ತು ತುಲಸಿಯ ಉಪಯೋಗವನ್ನು 
ಶ್ರಾದ್ಗಕಾಲದಲ್ಲಿ ಮಾಡಬಾರದೆಂದು ಹಲವರು ಹೇಳುತಾರೆ. ಆದರೆ 
MBF WO, ಧರಿಸದೇ, ತುಲಸಿಯನ್ನು ಉಪಯೋಗಿಸದೇ ಆಚರಿಸಿದ 
ಶ್ರಾದ್ಧವು ವ್ಯರ್ಥವಾಗಿದೆ. ಅಂತಹ ಶ್ರಾದ್ಧದಲ್ಲಿ ಭೋಜನವನ್ನು ಸರ್ವಥಾ 
ಮಾಡಬಾರದು. ಯಾವುದೇ ಉದ್ದೇಶದಿಂದ ಭೋಜನವನ್ನು ಮಾಡಿದರೆ ಅವರ 
ಶ್ರೇಯಸೆಲ್ಲ ನಷ್ಟವಾಗಿ ಹೋಗುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಸಾಧಕರು 
ಜಾಗರೂಕವಾಗಿರಬೇಕು. 


೩೩. ಪುಂಡ್ರ ಹೇಗಿರಬೇಕು 

ಊರ್ದ್ವಪುಂಡ್ರಮೃಜುಂ ಸಾಮ್ಯಂ (ಸೌಮ್ಯಂ)ಲಲಾಟೇ ಯಸ್ಯ 
ದೃಶ್ಯತೇ | 

ಸ ಚಂಡಾಲೋಪಪಿ ಶುದ್ಧಾತ್ಮಾ ಪೂಜ್ಯ ಏವ ನ ಸಂಶಯಃ ॥ ಕೃಮ 

ಸಾಮ್ಯಂ ಸರ್ವದೇಹೇಷು ಸಮತ್ತೇನ ವಿದ್ಯಮಾನತ್ನಾತಮೋ ಹರಿಃ 
ತತ್ತಂಬಂಧಿನಾಮಯುಕ್ತಂ ಸಾಮ್ಯಂ ““"ಲಲಾಟೇ ಕೇಶವಂ ವಿದ್ಯಾತ್‌'' ಇತಿ 
ವಚನಾನುಸಂಧಾನಪೂರ್ವಕಂ ಧೃತಮಿತ್ಯರ್ಥ: il ಕೋನೇರೀ 


ಯಸ್ಕ ಲಲಾಟೇ ಊರ್ದ್ವಪುಂಡಂ ಗೋಪೀಚಂದನೇನ ಖುಜುಂ ಅವಕ್ತಂ 
ಸೌಮ್ಯಂ ದೃಷ್ಟಿಪ್ರಿಯಂ ದೃಶ್ಯತೇ ದ್ರಷ್ಟಭಿಃ । ಸ ಊರ್ಧ್ವಪುಂಡ್ರಧರ್ತಾ Il 

NODE WOR ನೇರವಾಗಿರಬೇಕು. ಅಂಕುಡೊಂಕಾಗಿರಬಾರದು. ಸರ್ವತ್ರ 
ಸಮನಾಗಿರುವುದರಿಂದ ಸಮನಾಮಕನಾದ ಭಗವಂತನ ಕೇಶವುದಿ ನಾಮಗಳಿಂದ 
ಯುಕವಾಗಿರಬೇಕು. ನೋಡುವವರಿಗೆ ಪ್ರಿಯವಾಗಿರಬೇಕು. ಇಂತಹ 
ಊಧಣ್ವಪುಂಡ್ರವು ಯಾವನ ಹಣೆಯಲ್ಲಿ ಕಂಗೊಳಿಸುವುದೋ ಅವನು 
ಚಂಡಾಲನಾಗಿದ್ದರೂ ಅವನ ಆತ್ಮ ಶುದ್ಧವಾಗುತದೆ. ಎಲ್ಲರಿಗೂ ಅವನು 
ಪೂಜ್ಯನಾಗುತಾನೆ. 

ಶೈವರು ಕೂಡಾ ಮೊದಲು ಊರ್ಧ,ಪುಂಡ್ರವನ್ನು ಧರಿಸಿಯೇ ಭಸ್ಮದಿಂದ 
ತ್ರಿಪುಂಡ್ರವನ್ನು ಧರಿಸಬೇಕು. ಶೈವರು ಕೂಡಾ ಬ್ರಾಹ್ಮಣರೇ ಆಗಿರುತ್ತಾರೆ. 


46 ನಾಮಧಾರಣೆ 


ಬ್ರಾಹ್ಮಣರಿಗೆ ವಿಹಿತವಾದದ್ದು ಊಧಣ್ವಪುಂಡ್ರ. ಈ ವಿಷಯವನ್ನು ತಿಳಿಸುವ 
ವಚನಗಳು ಹೀಗಿವೆ” 

ಶೈವೈಸ್ತೂರ್ಧಪುಂಡ್ರಧಾರಣಾನಂತರಮೇವ ಭಸ್ಮನಾ ತ್ರಿಪುಂಡ್ರ- 
ಧಾರಣಮಪಿ ಕಾರ್ಯಮ್‌ | ಯತೋ ದ್ವಿಜಾನಾಮೂರ್ದ್ವಪುಂಡ್ರ- 
ಸ್ಯಾವಶ್ಯಕತಮ್‌ || ದಿ.ಮೀ 


c 


ಬ್ರಹ್ಮಾಂಡಪುರಾಣ ಪುಂಡ್ರಧಾರಣೆಯ ಮಹತ್ವವನ್ನು ಈ ರೀತಿಯಾಗಿ 
ತಿಳಿಸುತ್ತದೆ- 


ಮತ್ತಿಯಾರ್ಥಂ ಶುಭಾರ್ಥಂ ವಾ ರಕ್ಷಾರ್ಥಂ ಚತುರಾನನ | 
ಮದ್ದಕ್ಕೋ ಧಾಯೇನ್ನಿತ್ಯಮೂರ್ಧಪುಂಡ್ರಮತಂದ್ರಿತಃ II 


ನನ್ನ ಪ್ರೀತಿಯನ್ನು ಪಡೆಯುವ ಉದ್ದೇಶದಿಂದ, ಶುಭವನ್ನು ಬಯಸಿ, ರಕ್ಷೆಗಾಗಿ 
ನನ್ನ ಭಕರೆಲ್ಲರೂ ಊರ್ಧ,ಪುಂಡ್ರವನ್ನು ಧರಿಸಬೇಕು. ಈ ವಿಷಯದಲ್ಲಿ ಆಲಸ್ಯ 
ಸರಿಯಲ್ಲ 

CEMA ಎಂದರೆ ಮಕ್ಕಳು ಗ್ರಹರೋಗಾದಿಗಳಿಂದ ಪೀಡಿತರಾಗಿ 
ಭಯಪಟ್ಟಿರುವಾಗ ದ್ವಾದಶಾಂಗಗಳಲ್ಲಿ ವಿಶೇಷವಾಗಿ ಗೋಮಯದಿಂದ 
ಊಧಣ್ವಪುಂಡ್ರವನ್ನು ಹಚ್ಚಬೇಕು. 
೩೪. ಗತಭೀತನಿಗೆ ಭಾಮೆ ರಕ್ಷೆ ಇಕ್ಕುವಳಂತೆ 

CEMA ಊಧಣ್ವಪುಂಡ್ರವನ್ನು ಹಚ್ಚಬೇಕೆಂಬ' ಈ ವಿಷಯವನ್ನು 
ಶ್ರೀಮದ್ಧಾಗವತ ಬಹಳ ರೋಚಕವಾಗಿ ತಿಳಿಸುತ್ತದೆ- 


ರಕ್ಷಾಂ ಚಕ್ರುಃ ಗೋಶಕೃತಾ ದ್ವಾದಶಾಂಗೇಷು ನಾಮಬಭಿ: II 


ಶ್ರೀಕೃಷ್ಣಪರಮಾತ್ಮ ಪೂತನಾದಿದೈತ್ಯರನ್ನು ಅನಾಯಾಸವಾಗಿ ಸಂಹಾರ- 
ಮಾಡುತಿದ್ದಾನ ಇದೆಲ್ಲ ಕಾಕತಾಲೀಯವೆಂದು, ಇದರಿಂದ ಮಗುವಾದ ಕೃಷ್ಣ 
ಬದರಿದ್ದಾನೆಂದು ನಂದ-ಯಶೋದೆಯರು ತಿಳಿದಿದ್ದಾರೆ. ಹೀಗಾಗಿ ಅವನಿಗೆ 
ರಕ್ಷೆಯನ್ನು ಹಾಕುತ್ತಿದ್ದಾರಂತೆ. 


ಆಚಾರ-ವಿಚಾರ 47 


ಗೋಮಯದಿಂದ ಶ್ರೀಕೃಷ್ಣನ ದ್ವಾದಶಾಂಗಗಳಲ್ಲಿ ಕೇಶವಾದಿ 
ದ್ವಾದಶನಾಮಗಳಿಂದ ಊರ್ಧ,ಪುಂಡ್ರವನ್ನು ಹಚ್ಚುತ್ತಿದ್ದಾರೆ. ಇದರಿಂದ ಮಕ್ಕಳ 
ಭಯವು ನಿವಾರಣೆಯಾಗುತದೆ. ಮಕ್ಕಳಿಗೆ ರಕ್ಷೆಯನ್ನಿಡುವ ಈ ಪದ್ಧತಿ ಬಹಳ 
ಅಪರೂಪದ್ದಾಗಿದೆ. ಗೋಮಯವು ಸಿಗದಿರುವಾಗ ತುಲಸೀಮೃತಿಕೆ, 
ಗೋಪೀಚಂದನ ಮೊದಲಾದವುಗಳಿಂದ ರಕ್ಷೆಯನ್ನು ಹಾಕುವ ಈ ಪದ್ಧತಿಯನ್ನು 
ಮಕ್ಕಳಿಗಾಗಿ ಅವಶ್ಯವಾಗಿ ಪಾಲಿಸಬೇಕು. 


ರಕ್ಡಾರ್ಥಂ ಎಂಬ ಮಾತನ್ನು ಬಹಳಸುಂದರವಾಗಿ ಈ ವಚನ ವಿವರಿಸುತ್ತ] 
ಈ ಮಾತನ್ನು ಗಮನಿಸಬೇಕು- 


ಗ್ರಹಾ ನ ಪೀಡ್ಯಂತಿ ನ ರಾಕ್ಷಸಾಂ ಗಣಾ 
ಯಕ್ಷಃಪಿಶಾಚೋರಗಭೂತನಾಯಕಾಃ | 
ಲಲಾಟಪಟ್ಟೇ ಸುತ ಗೋಪಿಚಂದನಂ 
ಸಂತಿಷ್ಠತೇ ಯಸ್ಯ ಮಮ ಪ್ರಭಾವಾತ್‌ ॥ ಸೃಂ.ಪು 
ಹಣೆಯ ಮೇಲೆ ಯಾರು ಗೋಪೀಚಂದನವನ್ನು ಧರಿಸಿರುವನೋ ಅವನಿಗೆ 
ನನ್ನ ಪ್ರಭಾವದಿಂದ ಗ್ರಹಗಳ, ರಾಕ್ಸಸರ, ಯಕ್ಷರ, ಪಿಶಾಚಗಳ, ಸರ್ಪಗಳ, 
ಭೂತಗಳ ಪೀಡೆಯಾಗುವುದಿಲ್ಲ 
೩೫. ಧಾರಣವಿಧಿ 
ಆಚ್ಚಾದ್ಯ ವಾಸಸೀ ಧೌತೇ ಪುನರಾಚಮನಂ ಚರೇತ್‌ | 
ಪ್ರಾಣಾಯಾಮಂ ಸ್ವಯಂ ಕೃತ್ವಾ ತಿಲಕಾಯುಧಧಾರಣಮ್‌ ॥ 


48 | ನಾಮಧಾರಣೆ 


ಪರಿಶುಭ್ರವಾದ ಮಡಿಯ ವಸ್ತ್ರಗಳನ್ನು ಧರಿಸಬೇಕು. ಪುನರಾಚಮನವನ್ನು 
ಮಾಡಬೇಕು. ಪ್ರಾಣಾಯಾಮವನ್ನು ಮಾಡಬೇಕು. ನಂತರ ನಾನು ತಿಲಕವನ್ನು 
ಮತ್ತು ಮುದ್ರೆಗಳನ್ನು ಧರಿಸುತ್ತೇನೆ ಎಂದು ಸಂಕಲ್ಪ ಮಾಡಬೇಕು. 
೩೬. ಸಂಕಲ್ಪ | 

ಆಚಮ್ಯ ಪಾಣಾನಾಯಮ್ಯ, ದೇಶಕಾಲ್‌ೌ ಸಂಕೀರ್ತ, ಏವಂಗುಣ- 
ವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಭಾರತೀರಮಣಮುಖ್ಯಪ್ರಾಣಾಂತ- 
ರ್ಗತಶ್ರೀವಿಷ್ಣುಪ್ರೇರಣಯಾ ಶ್ರೀವಿಷ್ಣುಪ್ರೀತ್ಯರ್ಥಂ ಕರಿಷ್ಠಮಾಣ- ಕರ್ಮಣಾಂ 
ಸಾಂಗತಾಸಿದ Fo ಗೋಪೀಚಂದನಾಭಿಮಾನಿಮನ್ಮ- ಥಾಂತರ್ಯಾಮಿ 
ಶ್ರೀವರಾಹಾತ್ಮಕ (ಶುಕ್ಲಪಕ್ಷೇ-ಕೇಶವಾದಿದ್ವಾದಶ- ಮೂತಾಣ್ಯತ್ಥಕ, ಕೃಷ್ಣಪಕ್ಷೇ- 
ಸಂಕರ್ಷಣಾದಿದ್ದಾದಶಮೂತ್ತಾ್ಯತಕ) ತಿಲಕಧಾರಣಂ, ಶ್ರೀಮುದ್ರಾ- 
ಭಿಮಾನಿಶ್ರೀದುರ್ಗಾಂತರ್ಯಾಮಿ- ಕೃದ್ಧ್ದೋಲ್ಯಾದಿಪಂಚಮೂರ್ತಾತ್ಮಕ 
ಶ್ರೀಚಕ್ರಾದಿಪಂಚಮುದ್ರಾಧಾರಣಂ ಚ ಕರಿಷ್ಯೇ Il 

ಹೀಗೆ ಸಂಕಲ್ಪಮಾಡಬೇಕು. ನಂತರ ಶ್ರೀಹರಿಯ ಧ್ಯಾನವನ್ನು ಮಾಡಬೇಕು. 
೩೭. ಶ್ರೀಹರಿಧ್ಯಾನ 

ಶಂಖಚಕ್ರಗದಾಪಾಣೇ ದ್ವಾರಕಾನಿಲಯಾಚ್ಯುತ | 

ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಮ್‌ ॥ 

ಇತಿ ಮಾಂ ಧ್ಯಾತ್ವಾ। 

ಹೇ ಭಗವನ್‌ | ನೀನು ಶಂಖ- ಚಕ್ರ-ಗದಾಪಾಣಿಯಾಗಿರುವಿ. ದ್ವಾರಕೆಯು 
ನಿನ್ನ ನೆಚ್ಚಿನ ಸ್ಥಾನವಾಗಿದೆ. ನೀನು ಚ್ಯುತಿರಹಿತನಾಗಿರುವಿ. ನೀನು ಎಲ್ಲ 
ವೇದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾಗಿರುವಿ. ಸದಾ ಅರಳಿದ ಕಂಗಳಿಂದ 
ಯುಕನಾಗಿರುವಿ. ನಿನಗೆ ಶರಣಾಗತನಾದ ನನ್ನನ್ನು ರಕ್ಷಿಸು. ಜ್ಞಾನದಾನವನ್ನು 
ಮಾಡು ಅದೇ ನಮ್ಮನ್ನು ಸಂರಕ್ಕಿಸುತದೆ. 
೩೮. ಗೋಪೀಚಂದನಪ್ರಾರ್ಥನ 


ನಮಸ್ನತ. ಉದ ತ್ತ 
ಳು ಯ 


ಆಚಾರ-ವಿಚಾರ 49 


ಮೊದಲು ಗೋಪೀಚಂದನವನ್ನು ನಮಸ್ಕರಿಸಿ ಕೈಯಲ್ಲಿ ತೆಗೆದುಕೊಳ್ಳ- 
ಬೇಕು. ನಂತರ ಈ ರೀತಿಯಾಗಿ ಪ್ರಾರ್ಥಿಸಬೇಕು- 


ಮೃತ್ರಿಕೇ ಧಾರಯಿಷ್ಯಾಮಿ ಭಕ್ತ್ಯಾ ತ್ವಾಂ ಕೇಶವಪ್ರಿಯೇ | 
ತ್ಹಯಾ ಸ್ಪೃಷ್ಟೋ ಗಮಿಷ್ಕಾಮಿ ವಿಷ್ಣುಲೋಕಂ ಸನಾತನಮ್‌ Il 


ಹೇ ಮೃತಿಕೇ | ಕೇಶವನಿಗೆ ಅತ್ಯಂತಪ್ರಿಯವಾದ ದಿನ್ನನ್ನು ವಿಷ್ಣುವಿನ ಮೇಲಿನ 
ಭಕಿಯಿಂದ ಧರಿಸುತ್ತೇನೆ. ನಿನ್ನ ಸರ್ಶಮಾತ್ರದಿಂದ ನಾನು ಶಾಶ್ವತವಾದ 
ವಿಷ್ಣುಲೋಕವನ್ನು ಪಡೆಯುತ್ತೇನೆ. 


ಪುಂಡ್ರವನ್ನು ಧರಿಸುವಾಗ ಈ ರೀತಿಯಾಗಿ ಪ್ರಾರ್ಥಿಸಬೇಕು- 


ಗೋಪೀಚಂದನ TOD ವಿಷ್ಣುದೇಹಸಮುದ್ಧವ I 

ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ಮುಕ್ತಿದೋ ಭವ ॥ ವಾ.ಉ 

ಗೋಪೀಚಂದನ ಪಾಪಪರಿಹಾರಕವಾಗಿದೆ. ವಿಷ್ಣುವಿನ ದೇಹದಿಂದ 
"ಉತ್ಪನ್ನವಾಗಿದೆ. ವಿಷ್ಣುಚಕ್ರ ದಿಂದ ಅಂಕಿತವಾಗಿದೆ. LE 
ಯಾದ ಮುಕ್ತಿಯು ದೊರೆಯುತದೆ. ಇಂತಹ ಗೋಪೀಚಂದನಕ್ಕೆ 
ನಮಸ್ಕಾರಗಳು ಎಂದು. ಅದನ್ನು ಭಕಿಯಿಂದ ನಮಸ್ಕರಿಸಬೇಕು. 


ಧಾರಣಾದೂರ್ದ್ವಪುಂಡ್ರಸ್ಯ ಶರೀರಂ ಮಂದಿರಂ ಹರೇಃ ॥ 


ಊರ್ಧವಪುಂಡ್ರವನ್ನು ಧರಿಸಿದವನ ಶರೀರದಲ್ಲಿ ಭಗವಂತ ಬಂದು 
ನೆಲೆಸುತ್ತಾನೆ. ಪರಮಾತ್ಮನ ಸನ್ನಿಧಾನವನ್ನು ಪಡೆದ ಅವನ ದೇಹ 
ದೇವಾಲಯವಾಗುತದೆ. ಇದು ಗೋಪೀಚಂದನದ ಮಹಿಮೆ ಎಂಬುದಾಗಿ 
ತಿಳಿದು ಅದನ್ನು ಧ್ಯಾನಮಾಡಬೇಕು. 

ಹೀಗೆ ಸಂಕಲ್ಪವನ್ನು ಮಾಡಿ, ಶ್ರೀಹರಿಯನ್ನು ಧ್ಯಾನಮಾಡಿ, ಗೋಪೀಚಂದನ- 
ವನ್ನು ಪ್ರಾರ್ಥಿಸಿ, ಎಡಗೈಯಲ್ಲಿ ನೀರನ್ನು ಹಾಕಿಕೊಳ್ಳಬೇಕು. ನೀರನ್ನು 
ಹಾಕಿಕೊಳ್ಳುವಾಗ ""ಇಮಂ ಮೇ'' ಎಂಬ ಮಂತ್ರವನ್ನು ಪಠಿಸಬೇಕು. 


50 ನಾಮಧಾರಣೆ 


೩೯. ಧಾರಣವಿಧಿ 

ಪುಂಡ್ರವನ್ನು ಧರಿಸುವ ಪ್ರಕಾರವನ್ನು ಪದಪುರಾಣ ಈ ರೀತಿಯಾಗಿ 
ತಿಳಿಸುತದೆ. 

ಗೃಹೀತ್ವಾ ಮೃತ್ತಿಕಾಂ ಭಕ್ತ್ಯಾ ವಿಷ್ಣುಪಾದಜಲೈಸಹ । ' 

ಧೃತ್ವಾ ಪುಂಡ್ರಾಣಿ ಚಾಂಗೇಷು ವಿಷ್ಣುಸಾಯುಜ್ಯಮಾಷ್ನುಯಾತ್‌ ॥ 

ಪ.ಪು 

ವಿಷ್ಣುಪಾದೋದಕವನ್ನು ಎಡಗೈಯಲ್ಲಿ ಹಾಕಿಕೊಳ್ಳಬೇಕು. ಆ 
ಪಾದೋದಕದಲ್ಲಿಯೇ ಗೋಪೀಚಂದನವನ್ನು ತೇಯಬೇಕು. ಈ ಗೋಪೀ- 
ಚಂದನವನ್ನು ದ್ವಾದಶಾಂಗಗಳಲ್ಲಿ ಧರಿಸಬೇಕು. ಅವನು ವಿಷ್ಣುಸಾಯುಜ್ಯವನ್ನು 
ಪಡೆಯುತಾನೆ. 

ಪುಂಡ್ರವನ್ನು ಧರಿಸುವುದಕ್ಕಾಗಿ ಶಾಲಗ್ರಾಮದ ನಿರ್ಮಾಲ್ಯವನ್ನು 
ಉಪಯೋಗಿಸಬೇಕು. ಆ ನಿರ್ಮಾಲ್ಯವನ್ನು ಮುಂದೆ ತಿಳಿಸುವಂತೆ ಅಭಿಮಂತ್ರಣ 
ಮಾಡಬೇಕು. ನಿರ್ಮಾಲ್ಯವು ಸಿಗದಿರುವ ಪ್ರಸಂಗದಲ್ಲಿ ಅಭಿಮಂತ್ರಿತವಾದ 
ಜಲವನ್ನು ಪುಂಡ್ರಧಾರಣೆಗೆ ಉಪಯೋಗಿಸಬೇಕು. 
೪೦. ಜಲಾಭಿಮಂತ್ರಣ 

ಗಾಯತ್ರ್ಯಾ ವಾsಥ ಮೂಲೇನ ಮಂತ್ರಯಿತ್ವಾ ಪ್ರಯತ್ನತಃ | 

ಗೃಹೀತ್ವಾ ದ್ಹಾರಕಾಮೃತ್ತಾಮಥವಾ ಪುಣ್ಯತೀರ್ಥಜಾಮ್‌ II 


ಗಾಯತ್ರೀಮಂತ್ರದಿಂದ ಅಥವಾ ಅಷ್ಟಾಕ್ರರಮಂತ್ರದಿಂದ ಕೈಯಲ್ಲಿ ಹಾಕಿಕೊಂಡ 
ಜಲವನ್ನು ಅಭಿಮಂತ್ರಿಸಬೇಕು. ಗೋಪೀಚಂದನವನ್ನು ಅಥವಾ 
NENT CY, ತ್ರದಲ್ಲಿಯ ಮೃತಿಕೆಯನ್ನು ತೆಗೆದುಕೊಂಡು ಮರ್ದನಮಾಡಬೇಕು. 


ಸ್ಯೋನಾ ಪೃದ್ವೀತಿ ಮಂತ್ರೇಣ ಗಾಯತ್ರ್ಯಾ ವಾ ಸಮಾಹಿತಃ II 

ಅಥ ಮೂಲೇನ ಮಂತ್ರೇಣ ಮರ್ದಿತಾಂ ತಾಂ ಮೃದಂ ಪುನಃ । 

ಗಾಯತ್ರೀಮೂಲಮಂತ್ರಾಭ್ಯಾಂ ದಶಕೃತ್ವಸಿದೇವ ವಾ Il 

ಮಂತ್ರಯಿತ್ವಾ ತತೋ ಭಕಾ > 5 ಸ್‌ “ಧಾರಯೇತ್‌ ಸುಧೀಃ Il 
ಇತಿ ವಾರಾಹೇ ॥ ಸ.ದ 


ಆಚಾರ-ವಿಚಾರ 51 


ಅಮಂ ಮೇ ಗಂಗೇ ಇತಿ ಜಲಮಾದಾಯ, ವಿಷ್ಣೋರ್ನುಕಮಿತಿ 
ಮರ್ದಯೇತ್‌ | ಅತೋ ದೇವಾ ಅವಂತು ನಃ ಇತ್ಸೇತಾಭಿ: ಹ 
ವಿಷ್ಣುಗಾಯತ್ರ್ಯಾ ಚ ತ್ರಿವಾರಮಭಿಮಂತ್ರ ಚ- 


ಮೇಲೆ ತಿಳಿಸಿದಂತೆ ಮೃತಿಕೆಯನ್ನು ಪ್ರಾರ್ಥನೆಮಾಡಿ, ಮಂತ್ರಪೂತವಾದ 
ಜಲದಲ್ಲಿ ಗೋಪೀಚಂದನವನ್ನು made 


""ಸ್ಯೋನಾ ಪೃಥಿವೀ'' ಎಂಬ ಮಂತ್ರದಿಂದ ಅಥವಾ ಗಾಯತ್ರೀಮಂತ್ರ- 
ದಿಂದ ಅಥವಾ ಅಷ್ಟುಕ್ಟರಮಂತ್ರವನ್ನು ಪಠಿಸುತ್ತಾ ಗೋಪೀಚಂದನವನ್ನು 
ತೇಯಬೇಕು. ಈ ಸಮಯದಲ್ಲಿ ""ವಿಷ್ಣೋರ್ನು ಕಂ'' ಎಂಬ ಮಂತ್ರವನ್ನು 
ಕೂಡಾ ಪಠಿಸಬೇಕು. 

“ARCH ಪೃಥಿವೀ'' ಎಂಬ ಮಂತ್ರದಿಂದ ಅಥವಾ ಗಾಯತ್ರೀಮಂತ್ರ- 
ದಿಂದ ಅಥವಾ ಮೂಲಮಂತ್ರವನ್ನು ಹತ್ತು ಬಾರಿ ಅಥವಾ ಮೂರುಬಾರಿ 
ಜಪಿಸುತ್ತಾತೇಯ್ದ ಗೋಪೀಚಂದನವನ್ನು ಅದೇ ಮಂತ್ರಗಳಿಂದ ಅಭಿಮಂತ್ರಣ 
'ಮಾಡಬೇಕು. ಮತು ಅಭಿಮಂತ್ರಣ ಮಾಡುವಾಗ ""ಅತೋ ದೇವಾಃ' ಎಂಬ 
ಮಂತ್ರವನ್ನು ವಿಷ್ಣುಗಾಯತ್ರಿಯನ್ನು ಜಪಿಸಬೇಕು. ನಂತರ ಭಕ್ತಿಯಿಂದ 
ತಿಲಕಗಳನ್ನು ಧರಿಸಬೇಕು. 

ವಿಷ್ಣುಪಾದಜಲದಿಂದ ಗೋಪೀಚಂದನವನ್ನು ತೇಯುವ ವಿಧಾನವನ್ನು 
ಪದ್ಮಪುರಾಣ ತಿಳಿಸಿದರೆ ಇದರ ಮುಂದಿನ 'ಕರ್ತವ್ಯವನ್ನು ವರಾಹಪುರಾಣ 
ತಿಳಿಸುತದೆ. 

೪೨. ಕ ಯಲ್ಲಿ ತೇಯ್ದು ಹಚ್ಚಿಕೊಳ್ಳ ಬೇಕು 

ಚೆ i ಗೋಷೀಚಂದನಕ್ಕೇ ಬೆರಳನ್ನು ತಿಕ್ಕಿ 5 ಪುಂಡ್ರವನ್ನು 
ಧರಿಸುತಾರೆ. ಆ ಪದ್ಧತಿ ಸರಿಯಾದುದಲ್ಲವೆಂಬ ವಿಚಾರವನ್ನು ಈ ವಚನ 
ತಿಳಿಸುತದೆ- 

ಯೋ ಮೃತ್ತಿಕಾಂ ದ್ವಾರವತೀಸಮುದ್ಧವಾಂ 

ಕರೇ ಸಮಾದಾಯ ಲಲಾಟಮಧ್ಯೇ | 


52 ನಾಮಧಾರಣೆ 


ಕರೋತಿ ನಿತ್ಯಂ ಪುರುಷೋರ್ದ್ವಪುಂಡ್ರಂ 
ಕ್ರಿಯಾಫಲಂ ಕೋಟಿಗುಣಂ ಸದಾ ಭವೇತ್‌ ॥ 


ದ್ವಾರವತೀಸಮುದ್ಧೂತವಾದ ಮೃತಿಕೆಯನ್ನು ಕೈಯಲ್ಲಿತೇಯಬೇಕು. ಅದನ್ನು 
ಸರಿಯಾಗಿ ಹಣೆಯ ಮಧ್ಯಭಾಗದಲ್ಲಿ ಧರಿಸಬೇಕು. ಹೀಗೆ ನಿತ್ಯವೂ 
ಅಚರಿಸಬೇಕು. ಇದರಿಂದ ತಾನು ಮಾಡಿದ ಕರ್ಮವು ಅತಿಶಯವಾದ 
ಪುಣ್ಯವನ್ನು ತಂದುಕೊಡುತದೆ. 
೪೩. ಉಗುರಿನ ಸಂಪರ್ಕವಾಗಬಾರದು 
ಅಂಗುಷ್ಯಃ ಪುಷ್ಠಿದಃ ಪ್ರೋಕ್ತೋ ಮಧ್ಯಮಾಯುಷ್ಕರೀ ಭವೇತ್‌ | 
ಅನಾಮಿಕಾನ್ನದಾ ನಿತ್ಯಂ ಮುಕ್ತಿದಾ ಚ ಪ್ರದೇಶಿನೀ ॥ 
ಏತೈರಂಗುಷ್ಠಭೇದಸ್ತು ಕಾರಯೇನ್ನ Taye ಸ್ಪೃಶೇತ್‌ ॥ ಬ್ರಹ್ಮಾಂಡೇ 


ಪುಷಿಕಾಮನಾದವನು ಅಂಗುಷ್ಕದಿಂದ ಪುಂಡ್ರವನ್ನು ಧರಿಸಬೇಕು. 
ಆಯುಷ್ಯವನ್ನು ಬಯಸುವವನು ಮಧ್ಯದ ಅಂಗುಲಿಯಿಂದ ಪುಂಡ್ರವನ್ನು 
ಧರಿಸಬೇಕು. ಅನ್ನವನ್ನು ಪ್ರಾರ್ಥಿಸುವವನು ಅನಾಮಿಕಾಂಗುಲಿಯಿಂದ 
ಪುಂಡ್ರವನ್ನು ಧರಿಸಬೇಕು. ಮುಕಿಕಾಮುಕನಾದವನು ತರ್ಜನೀಯಿಂದ 
ಪುಂಡ್ರವನ್ನು ಧರಿಸಬೇಕು. ಮುಕ್ತಿಯ ಬಯಕೆಯಿಂದ ಕರ್ಮವನ್ನು ಮಾಡುವುದು 
ಶ್ರೇಯಸ್ಕರವಾಗಿದೆ. ಆದ್ದರಿಂದ ತರ್ಜನಿಯಿಂದ ಪುಂಡ್ರವನ್ನು ಧರಿಸುವ ಪದ್ಧತಿ 
ಸಂಪ್ರದಾಯಾಗತವಾಗಿ ಬಂದಿದೆ. ಯಾವುದೇ ಕಾರಣದಿಂದ ಗೋಪೀಚಂದನಕ್ಕೆ 
ಉಗುರಿನ ಸಂಪರ್ಕವಾಗಬಾರದು. ಈ ವಿಷಯದಲ್ಲಿ ಪ್ರಯತ್ನಶೀಲನಾಗಬೇಕು. 

ಹಣಯಮೇಲೆ ದಂಡಾಕಾರವಾಗಿ, ಹೃದಯದಲ್ಲಿ ಪದ್ಮದ ಮೊಗ್ಗಿನ 
ಆಕಾರದಲ್ಲಿ ಬಾಹುಗಳಲ್ಲಿ ಬಿದಿರಿನ ಎಲೆಯಂತೆ, ಉಳಿದ ನಾಮಗಳನ್ನು ದೀಪದ 
ಆಕಾರದಲ್ಲಿ ಹಚ್ಚಿಕೊಳ್ಳಬೇಕು. 
೪೪. ಪುಂಡ್ರ ಧರಿಸುವಾಗ ದ್ವಾದಶನಾಮಗಳ ಆವಶ್ಯಕತೆ 

ದ್ವಾದಶನಾಮಗಳ ಅರ್ಥಾನುಸಂಧಾನವನ್ನು ಮಾಡುತ್ತಾ ಪುಂಡ್ರವನ್ನು 
ಧರಿಸುವುದು ವಿಶೇಷವಾದ ಪುಣ್ಯಕ್ಕೆ ಕಾರಣವಾಗಿದೆ. ಈ ವಿಷಯವನ್ನು ತಿಳಿಸುವ 
ಶಾಂಡಿಲ್ಯರ ವಚನವಿದಾಗಿದೆ- 


ಆಚಾರ-ವಿಚಾರ 53 


ಪಾಠಯೇದ್ದಾದಶನಾಮ್ದಾಂ BESO NA ಯೋ ದ್ವಿಜಃ | 
ಭವೇತಾ ನಫಲಂ SH, ಮ ದಾ ತತ್ರ ದಿನೇ ದಿನೇ Il ಶಾಂ.ಸ 
ae 3 ಲ ಪ್‌ ee 


ಬ್ರಾಹ್ಮಣನು ದ್ವಾದಶಾಂಗಗಳಲ್ಲಿ ಕ್ಚತ್ರಿಯನು ನಾಲ್ಕು ಅವಯವಗಳಲ್ಲಿ 
ವೈಶ್ಯನು ಎರಡು ಅಂಗಗಳಲ್ಲಿ ಪುಂಡ್ರವನ್ನು ಧರಿಸಬೇಕೆಂದು ಈಗಾಗಲೇ 
ತಿಳಿದಿದ್ದೇವೆ. ಬ್ರಾಹ್ಮಣನಾದವನು ದ್ವಾದಶ ಅವಯವಗಳಲ್ಲಿ ಪುಂಡ್ರವನ್ನು 
ಧರಿಸುವಾಗ ಭಗವಂತನ ದ್ವಾದಶನಾಮಗಳನ್ನು ಪಠಿಸಬೇಕು. ಹೀಗೆ 
ಮಾಡುವುದರಿಂದ ಸ್ನಾನಮಾಡಿದ ಫಲವು ಅನಾಯಾಸವಾಗಿ ಬಂದೊದಗುತ್ತದೆ. 


ಅರ್ಥಾತ್‌ ರೋಗಾದಿಗಳಿಂದ ಪೀಡಿತನಾಗಿ ಸ್ನಾನ ಮಾಡುವ 
ಶಕಿಐಲ್ಲದಿರುವಾಗ ಗೋಪೀಚಂದನದಿಂದ ಪುಂಡ್ರವನ್ನು ಧರಿಸಿದರೆ ಸಾಕು. 
ಅವನಿಗೆ ಸ್ನಾನಮಾಡಿದ ಪುಣ್ಯವು ಬಂದೊದಗುತದೆ. 


೪೫. ಧಾರಣಕ್ರಮ-ನಾಮಚಿಂತನೆ 
ಪುಂಡ್ರವನ್ನು ಧರಿಸುವಾಗ ಭಗವಂತನ ವಿಶಿಷ್ಟವಾದ ದ್ವಾದಶಮೂರ್ತಿ- 
ಗಳನ್ನು ಚಿಂತಿಸಬೇಕು. ಆ ಕ್ರಮವನ್ನು ಬ್ರಹ್ಮಪುರಾಣ ಈ ರೀತಿಯಾಗಿ ತಿಳಿಸುತದೆ. 


ಲಲಾಟೇ ಕೇಶವಂ ಧ್ಯಾಯೇನ್ನಾರಾಯಣಮಥೋದರೇ | 
ವಕ್ಷಸ್ತಲೇ ಮಾಧವಂ ಚ ಗೋವಿಂದಂ ಕಂಠಕೂಬರೇ Il 


ವಿಷ್ಣುಂ ಚ ದಕ್ಷಿಣೇ ಕುಕ್ಷೌ ಬಾಹುಕೇ ಮಧುಸೂದನಮ್‌ | 
ತ್ರಿವಿಕ್ರಮಂ ಕಂಧರೇ ತು ವಾಮನಂ ವಾಮಪಾರ್ಶ್ವಕೇ Il 


ಶ್ರೀಧರಂ ವಾಮಕೇ ಬಾಹೌ ತು ಹೃಷೀಕೇಶಂ ತು ಕಂಧರೇ | 
ಪೃಷ್ಠೇ ತು ಪದ್ಧನಾಭಂ ಚ ಕಕುದ್ದಾಮೋದರಂ ನಸೇತ್‌ ॥ 

ವಿ 
ತತ್ವಕ್ಟಾಲಿತತೋಯೇನ ವಾಸುದೇವೇತಿ ಮೂರ್ಧನಿ Il 
ದ್ವಾದಶೈತಾನಿ ನಾಮಾನಿ ವಾಸುದೇವೇತಿ ಮೂರ್ಧನಿ । 


ಸಂಕರ್ಷಣಾದಿಭಿಃ ಕೃಷ್ಣೇ Dee ಚೇತ್ವೇಶವಾದಿಭಿಃ Il ಬ್ರಹ್ಮಪು 


54 ನಾಮಧಾರಣೆ 


ಸ್ಥಾನ ಶುಕ್ಲಪಕ್ಷ. ಕೃಷ್ಣಪಕ್ಷ 
1. ಹಣೆಯಲ್ಲಿ ಕೇಶವ ಸಂಕರ್ಷಣ 
2. ಉದರದ ಮಧ್ಯದಲ್ಲಿ ನಾರಾಯಣ ವಾಸುದೇವ 
3. ಎದೆಯ ಮೇಲೆ | ಮಾಧವ ಪ್ರದ್ಯುಮ್ನ 
4. ಕಂಠದಮೇಲೆ ಗೋವಿಂದ ಅನಿರುದ್ದ 
5, ಹೊಟ್ಟೆಯ ಬಲಭಾಗ ಎಷ್ಟು ಪುರುಷೋತ್ತಮ 
6. ಬಲ ಭುಜದ ಮೇಲೆ ಮಧುಸೂದನ ಅಧೋಕ್ಷಜ 
7. ಕಂಠದ ಬಲಭಾಗದಲ್ಲಿ ತ್ರಿವಿಕ್ರಮ ನಾರಸಿಂಹ 
8. ಉದರದ ಎಡಭಾಗದಲ್ಲಿ ವಾಮನ ಅಚ್ಯುತ 
9. ಎಡ ಭುಜದ ಮೇಲೆ ಶ್ರೀಧರ ಜನಾರ್ದನ 
10. ಕಂಠದ ಎಡ ಭಾಗದಲ್ಲಿ ಹೃಷೀಕೇಶ ಉಪೇಂದ್ರ 
11. ಬೆನ್ನಿನ ಹಿಂಭಾಗದಲ್ಲಿ ಪದ್ಮನಾಭ ಹರಿ 
12. ಕಂಠದ ಹಿಂಭಾಗದಲ್ಲಿ ದಾಮೋದರ ಶ್ರೀಕೃಷ್ಣ 
13. ಬಲಭಾಗದ ಸನದಮೇಲೆ ಶ್ರೀವತ್ಸ -- 
14. ತಲೆಯ ಮೇಲೆ ವಾಸುದೇವ -- 


ಹೀಗೆ densa ಕೇಶವಾದಿ ದಾಮೋದರಾಂತವಾದ ನಾಮಗಳಿಂದ 
ಕೃಷ್ಣಪಕ್ಕದಲ್ಲಿ ಹೃಷೀಕೇಶಾದಿ ಶ್ರೀಕೃಷ್ಣನಾಮಗಳಿಂದ ದ್ವಾದಶಪುಂಡ್ರಗಳನ್ನು ಇದೇ 
ಕ್ರಮದಲ್ಲಿಯೇ ಬ್ರಾಹ್ಮಣರು ಧರಿಸಬೇಕು. 
೪೬. ಮೂರು ಹೊತ್ತೂಪುಂಡ್ರಧಾರಣೆ 

ತ್ರಿಷವಣಸ್ನಾನ ಮಾಡುವವರೆಲ್ಲರೂ ಮೂರು ಹೊತ್ತಿನಲ್ಲಿಯೂ ಪುಂಡ್ರವನ್ನು 
ಧರಿಸಬೇಕೆಂಬ ವಿಷಯವನ್ನು ಫಲೋಕಿಪೂರ್ವಕವಾಗಿ ಭರದ್ವಾಜಸಂಹಿತೆಯು 
ತಿಳಿಸುತುದೆ. ಆ ವಚನಗಳಿವಾಗಿವೆ- 


ಪ್ರಾತರ್ಮಾಧ್ಯಂದಿನೇ ಸಾಯಮೂರ್ದ್ವಪುಂಡ್ರೇಣ ಕೇಶವಃ | 
ವ 


ನ 
CESAR WES? FAs ಪ್ರೀಣಾತಿ ಕರ್ಮಭಿಃ I 


ಆಚಾರ-ವಿಚಾರ 55 
ಪ್ರಭಾತೇ ದಿವ್ಯಲೋಕಸ್ಥಂ ಮಧ್ಯಾಹ್ನೇ ಚಾರ್ಕಮಧ್ಯಗಮ್‌ | 
ತೋಷಯನ್ನೂರ್ದ್ವಪುಂಡ್ರೇಣ ಸಾಯಂ ಸ್ವಾತ್ಮಗತಂ ಹರಿಮ್‌ ॥ಭ.ಸಂ 
ಪ್ರಾತಃಕಾಲದಲ್ಲಿ ಮಧ್ಯಾಹ್ನಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ 

ಊರ್ಧ,ಪುಂಡ್ರಗಳಿಂದ ದೇಹವನ್ನು ಅಲಂಕರಿಸಿಕೊಳ್ಳಬೇಕು. ಹೀಗೆ ಪುಂಡ್ರವನ್ನು 
ಧರಿಸಿ ಅಲವಾದ ಕರ್ಮಗಳನ್ನು ಆಚರಿಸಿದರೂ ಸರಿ ಕೇಶವಾದಿರೂಪಿಯಾದ 
ಪರಮಾತ್ಮನು ಪ್ರೀತನಾಗುತಾನೆ. ಪುಂಡ್ರವನ್ನು ಧರಿಸದೇ ವಿಶೇಷವಾದ ಸುಕೃತಗಳನ್ನು 
ಮಾಡಿದರೂ ಪರಮಾತ್ಮಆ ಸುಕೃತಗಳಿಗೆ ಫಲವನ್ನು ನೀಡುವುದಿಲ್ಲವೆಂದು ಇದರ 
ಅಭಿಪ್ರಾಯ. 

೪೭. ಜಾತಿಗೆ ಅನುಗುಣವಾಗಿ ಪುಂಡ್ರಗಳ ಸಂಖ್ಯೆ 
ಜಾತಿ-ಲಿಂಗಗಳ ಭೇದವಿಲ್ಲದೇ ಊಧನಣ್ವಪುಂಡ್ರವನ್ನು ಧರಿಸಬೇಕೆಂಬುದನ್ನು 

ತಿಳಿದಿದ್ದೇವೆ. ಪುಂಡ್ರವನ್ನು ಧರಿಸುವ ವಿಷಯದಲ್ಲಿ ವಿಶೇಷವಿಲ್ಲದಿದ್ದರೂ 

ಸಂಖ್ಯೆಯಲ್ಲಿಯ ವಿಶೇಷವನ್ನು ಪರಾಶರಸ್ಕೃತಿ ತಿಳಿಸುತದೆ- 
ಕುರ್ಯಾದ್ದಾದಶಪುಂಡ್ರಾಣಿ ವಿಪ್ರಶ್ನತ್ನಾಧಿ ಬಾಹುಜಃ | 
ವೈಶ್ಯಃ ಪುಂಡ್ರದ್ದಯಂ ಕುರ್ಯಾಚ್ಚೂದ್ರಾದ್ಯಾ ಅಪರೇ ಖಲಾಃ Il 
ವೇದಾನಧಿಕೃತಾ ಯೇ ತು ಸರ್ವೇಷಾಮಪಿ ಯೋ 
ಏಕಮೇವ ಪ್ರಕುರ್ವೀರನ್‌ ಲಲಾಟೀ ತೂರ್ದ್ವಪು 


oO 
(14 fo 
a 
4 


ಬ್ರಾಹ್ಮಣರು ಹನ್ನೆರಡು ಸ್ಥಳಗಳಲ್ಲಿ ಪುಂಡ್ರವನ್ನು ಧರಿಸಬೇಕು. ಕೃತ್ರಿಯನು 
ನಾಲ್ಕು ಪುಂಡ್ರಗಳನ್ನು ಧರಿಸಬೇಕು. ವೈಶ್ಯನು ಎರಡು ಪುಂಡ್ರಗಳನ್ನು ಧರಿಸಬೇಕು. 
ವೇದಾಧಿಕಾರವಿಲ್ಲದ ಶೂದ್ರರು ಮತ್ತುಸಂಕರಜಾತಿಯವರೆಲ್ಲರೂ ಎಲ್ಲ ಜಾತಿಯ 
ಮಹಿಳೆಯರು ಲಲಾಟದಲ್ಲಿ ಮಾತ್ರ ಒಂದು ಊಧಣ್ವಪುಂಡ್ರವನ್ನು ಧರಿಸಬೇಕು. 


೪೮. ಜಾತಿ-ಲಿಂಗಗಳಿಗೆ ಅನುಗುಣವಾಗಿ ಪುಂಡ್ರವನ್ನು 
ಧರಿಸಬೇಕಾದ ಸ್ಥಾನಗಳು 
ಜಾತಿ-ಲಿಂಗಗಳ ಭೇದವಿಲ್ಲದೇ ಪುಂಡ್ರಗಳನ್ನು ಧರಿಸಬೇಕು. ಆದರೆ ಆ 
ಸಂಖ್ಯೆಯಲ್ಲಿ ವಿಶೇಷವಿದೆ. ಆ ಸಂಖ್ಯೆಯ ವಿಶೇಷವನ್ನೂ ಪರಾಶರಸ್ಮೃತಿ ತಿಳಿಸಿದೆ. 


54 


oN AN ಓಗಿ FF ಟು OM 


ತಿಳಿಸುತದೆ. ಆ ವಚನಗಳಿವಾಗಿವ- 


ಸ್ಥಾನ 
ಹಣೆಯಲ್ಲಿ 


ಉದರದ ಮಧ್ಯದಲ್ಲಿ 


ಎದೆಯ ಮೇಲೆ 
ಕಂಠದಮೇಲೆ 


ಹೊಟ್ಟೆಯ ಬಲಭಾಗ 


ಬಲ ಭುಜದ ಮೇಲೆ 


ಕಂಠದ ಬಲಭಾಗದಲ್ಲಿ 
ಉದರದ ಎಡಭಾಗದಲ್ಲಿ 


ಎಡ ಭುಜದ ಮೇಲೆ 


. ಕಂಠದ ಎಡ ಭಾಗದಲ್ಲಿ 
. ಬೆನ್ನಿನ ಹಿಂಭಾಗದಲ್ಲಿ 
. ಕಂಠದ ಹಿಂಭಾಗದಲ್ಲಿ 
. ಬಲಭಾಗದ ಸನದಮೇಲೆ 
. ತಲೆಯ ಮೇಲೆ 


Dene, 
ಕೇಶವ 
ನಾರಾಯಣ 
ಮಾಧವ 
ಗೋವಿಂದ 
ಎಷ್ಟು 
ಮಧುಸೂದನ 
ತ್ರಿವಿಕ್ರಮ 
ವಾಮನ 
ಶ್ರೀಧರ 
ಹೃಷೀಕೇಶ 
ಪದ್ಮನಾಭ 
ದಾಮೋದರ 
ಶ್ರೀವತ್ಸ 
ವಸುದೇವ 


ಹೀಗೆ ಶುಕ್ಲಪಕ್ಚದಲ್ಲಿ ಕೇಶವಾದಿ ದಾಮೋದರಾಂತವಾದ ನಾಮಗಳಿಂದ 
ಕೃಷ್ಣಪಕ್ಷದಲ್ಲಿ ಹೃಷೀಕೇಶಾದಿ ಶ್ರೀಕೃಷ್ಣನಾಮಗಳಿಂದ ದ್ವಾದಶಪುಂಡ್ರಗಳನ್ನು ಇದೇ 
ಕ್ರಮದಲ್ಲಿಯೇ ಬ್ರಾಹ್ಮಣರು ಧರಿಸಬೇಕು. 
೪೬. ಮೂರು ಹೊತ್ತೂ ಪುಂಡ್ರಧಾರಣೆ 

ತ್ರಿಷವಣಸ್ನಾನ ಮಾಡುವವರೆಲ್ಲರೂ ಮೂರು ಹೊತಿನಲ್ಲಿಯೂ ಪುಂಡ್ರವನ್ನು 
ಧರಿಸಬೇಕೆಂಬ ವಿಷಯವನ್ನು ಫಲೋಕಿಪೂರ್ವಕವಾಗಿ ಭರದ್ವಾಜಸಂಹಿತೆಯು 


ಆಚಾರ-ವಿಚಾರ 55 
ಪ್ರಭಾತೇ ದಿವ್ಯಲೋಕಸ್ಟಂ ಮಧ್ಯಾಹ್ನೇ ಚಾರ್ಕಮಧ್ಯಗಮ್‌ | 
ತೋಷಯನ್ನೂರ್ಧ್ವಪುಂಡ್ರೇಣ ಸಾಯಂ ಸ್ವಾತ್ಮಗತಂ ಹರಿಮ್‌ ॥॥ಭ.ಸಂ 


ಪ್ರಾತಃಕಾಲದಲ್ಲಿ ಮಧ್ಯಾಹ್ನಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ 
ಊಧಣ್ವಪುಂಡ್ರಗಳಿಂದ ದೇಹವನ್ನು ಅಲಂಕರಿಸಿಕೊಳ್ಳಬೇಕು. ಹೀಗೆ ಪುಂಡ್ರವನ್ನು 
ಧರಿಸಿ ಅಲವಾದ ಕರ್ಮಗಳನ್ನು ಆಚರಿಸಿದರೂ ಸರಿ ಕೇಶವಾದಿರೂಪಿಯಾದ 
ಪರಮಾತ್ಮನು ಪ್ರೀತನಾಗುತಾನೆ. ಪುಂಡ್ರವನ್ನು ಧರಿಸದೇ ವಿಶೇಷವಾದ ಸುಕೃತಗಳನ್ನು 
ಮಾಡಿದರೂ ಪರಮಾತ್ಮ ಆ ಸುಕೃತಗಳಿಗೆ ಫಲವನ್ನು ನೀಡುವುದಿಲ್ಲವೆಂದು ಇದರ 
ಅಭಿಪ್ರಾಯ. 
೪೭. ಜಾತಿಗೆ ಅನುಗುಣವಾಗಿ ಪುಂಡ್ರಗಳ ಸಂಖ್ಯೆ 

ಜಾತಿ-ಲಿಂಗಗಳ ಭೇದವಿಲ್ಲದೇ ಊಧಣ್ವಪುಂಡ್ರವನ್ನು ಧರಿಸಬೇಕೆಂಬುದನ್ನು 
ತಿಳಿದಿದ್ದೇವೆ. ಪುಂಡ್ರವನ್ನು ಧರಿಸುವ ವಿಷಯದಲ್ಲಿ ವಿಶೇಷವಿಲ್ಲದಿದ್ದರೂ 
ಸಂಖ್ಯೆಯಲ್ಲಿಯ ವಿಶೇಷವನ್ನು ಪರಾಶರಸ್ಕೃತಿ ತಿಳಿಸುತ್ತದೆ- 

ಕುರ್ಯಾದ್ದಾದಶಪುಂಡ್ರಾಣಿ ವಿಪ್ರಶ್ನತ್ನಾರಿ ಬಾಹುಜಃ | 

ವೈಶ್ಯಃ ಪುಂಡ್ರದ್ದಯಂ ಕುರ್ಯಾಚ್ಚೂದ್ರಾದ್ಯಾ ಅಷಪರೇತಖಿಲಾಃ Il 


ವೇದಾನಧಿಕೃತಾ ಯೇ ತು ಸರ್ವೇಷಾಮಪಿ ಯೋಷಿತಃ | 
ಏಕಮೇವ ಪ್ರಕುರ್ವೀರನ್‌ ಲಲಾಟೀ ತೂರ್ಧ್ವಪುಂಡ್ರಕಮ್‌ Il 
ಆ.ಕೌ.ಪ.ಸ್ಥ್ರ 
ಬ್ರಾಹ್ಮಣರು ಹನ್ನೆರಡು ಸ್ಥಳಗಳಲ್ಲಿ ಪುಂಡ್ರವನ್ನು ಧರಿಸಬೇಕು. ಕ್ಷತ್ರಿಯನು 
ನಾಲ್ಕು ಪುಂಡ್ರಗಳನ್ನು ಧರಿಸಬೇಕು. ವೈಶ್ಯನು ಎರಡು ಪುಂಡ್ರಗಳನ್ನು ಧರಿಸಬೇಕು. 
ವೇದಾಧಿಕಾರವಿಲ್ಲದ ಶೂದ್ರರು ಮತ್ತುಸಂಕರಜಾತಿಯವರೆಲ್ಲರೂ ಎಲ್ಲ ಜಾತಿಯ 
ಮಹಿಳೆಯರು ಲಲಾಟದಲ್ಲಿ ಮಾತ್ರ ಒಂದು NODE, ಪುಂಡ್ರವನ್ನು ಧರಿಸಬೇಕು. 


೪೮. ಜಾತಿ-ಲಿಂಗಗಳಿಗೆ ಅನುಗುಣವಾಗಿ ಪುಂಡ್ರವನ್ನು 
ಧರಿಸಬೇಕಾದ ಸ್ಥಾನಗಳು 
ಜಾತಿ-ಲಿಂಗಗಳ ಭೇದವಿಲ್ಲದೇ ಪುಂಡ್ರಗಳನ್ನು ಧರಿಸಬೇಕು. ಆದರೆ ಆ 
ಸಂಖ್ಯೆಯಲ್ಲಿ ವಿಶೇಷವಿದೆ. ಆ ಸಂಖ್ಯೆಯ ವಿಶೇಷವನ್ನೂ ಪರಾಶರಸ್ಮೃತಿ ತಿಳಿಸಿದೆ. 


೨6 ನಾಮಧಾರಣೆ 


ಸುತ ಸ್ಥಳವಿಶೇಷವನ್ನು ತಿಳಿಸುತ್ತದೆ. ಆ ಪುಂಡ್ರಗಳಿಗೆ ತಕ್ಕುದಾದ aaa 
es ಪರಾಶರಸ್ಪ ತಿ ತಿಳಿಸುತ್ತದೆ. 


ಲಲಾಟೇ ಹೃದಯೇ ವೈಶ್ಯೋ ಬಾಹ್ವೋರಪಿ ಚ ಬಾಹುಜಃ | 

ವೈಶ್ಯನು ಹಣೆಯ ಮೇಲೆ ಮತ್ತು ಹೃದಯದಲ್ಲಿ ಹೀಗೆ ಎರಡು ಸ್ಥಾನಗಳಲ್ಲಿ 
ಪುಂಡ್ರವನ್ನು ಧರಿಸಬೇಕು. ಕೃತ್ರಿಯನು ಹಣೆಯಲ್ಲಿ ಹೃದಯದಲ್ಲಿ ಮತ್ತುಎರಡು 
ಬಾಹುಗಳಲ್ಲಿ ಹೀಗೆ ನಾಲ್ಕು ಸ್ಥಳಗಳಲ್ಲಿ ಪುಂಡ್ರವನ್ನು ಧರಿಸಬೇಕು. 

...ಸ್ಥಾನದ್ವಾದಶಕೇ ವಿಪ್ರಃ ಪುಂಡ್ರಾಣಿ ಧಾರಯೇತ್‌ ॥| ಆ.ಕೌ.ಪ.ಸ್ಥೃ | 

ದ್ವಾದಶಸ್ಥಾನಗಳಲ್ಲಿ ಪುಂಡ್ರಗಳನ್ನು ವಿಪ್ರರು ಧರಿಸಬೇಕು. | 

ಲಲಾಟೇ ಹೃದಿ ಬಾಹ್ಲೋಶ್ವ ws: ಪುಂಡ್ರಾಣಿ ಧಾರಯೇತ್‌ | 

ಮೂರ್ತಯೋ ವಾಸುದೇವಾದ್ಯಾಶ್ನತುಃ ಪುಂಡ್ರಾಣ ಧಾರಯೇತ್‌ 

ಹಣೆಯಮೇಲೆ, ಹೃದಯದಲ್ಲಿ ಎರಡು ಬಾಹುಗಳಲ್ಲಿ ಹೀಗೆ ನಾಲ್ಕು 
ಸ್ಥಳಗಳಲ್ಲಿ ಕೃತ್ರಿಯರು ಪುಂಡ್ರಗಳನ್ನು ಧರಿಸಬೇಕು. ವಾಸುದೇವ-ಸಂಕರ್ಷಣ- 
ಪ್ರದ್ಯುಮ್ನ-ಅನಿರುದ್ದಎಂಬ ಚತುರ್ಮೂರ್ತಿಗಳನ್ನು ಧ್ಯಾನಿಸಬೇಕು. 

ಲಲಾಟೇ ಕೇಶವಂ ಧ್ಯಾಯೇತ್‌ ಹೃದಯೇ ಮಾಧವಃ AY ತಃ ॥ 

ಯೋಷಿಚ್ಚೂದ್ರಃ ಸ್ಥ ಸ್ಫರೇದ್ದೇವಂ ಕೇಶವಂ ಫಾಲದೇಶಕೇ । 

ಅನೇನ ವಿಧಿನಾ > ಕುರ್ಯಾತ್‌ ಪುಂಡ್ರಾಣಿ ಮಮ ತುಷ್ಟಯೇ Il 
ವಶ್ಯ ರು ಲಲಾಟದಲ್ಲಿಕೇಶವನನ್ನು ಚಿಂತಿಸುತ್ತಾ, ಹೃದಯದಲ್ಲಿ ಮಾಧವನನ್ನು 
ಸ ಪ್ದ ್ರಂಡ್ರಗಳನ್ನು ಧರಿಸಬೇಕು. ಎಲ್ಲಚಾತಿಯ ಸ್ತ್ರೀಯರು ಕೇಶವನನು 

ಣೆಯ ಮೇಲೆ ಪುಂಡ್ರವನ್ನು ಧರಿಸಬೇಕು. ಹೀಗೆ ಧರಿಸುವುದರಿಂದ 
A ಷವಾಗುತದೆ. ಆ ವ್ಯಕ್ತಿಯನ್ನು ನಾನು ಅನುಗ್ರಹಿಸುತೇನೆ. 


ieee © 
= th tt cll. 
oh 9 « 


CRU. 
Cy ¢ 


ral 


ಾದ್ರಾಣಾಂ ವಿಧವಾನಾಂ ಚ ನಾಮಮಾತ್ರಂ ವಿಧೀಯತೇ ॥ 


ಆಚಾರ-ವಿಚಾರ 57 


ಬ್ರಾಹ್ಮಣರು ಮತ್ತು FZ OHH ಪ್ರಣವಪೂರ್ವಕವಾದ ನಮೋತಂತವಾದ 
ಕೇಶವಾದಿಮಂತ ಗಳನ್ನು ಉಚ್ಚರಿಸುತಾ (ಓಂ ಕೇಶವಾಯ ನಮಃ) ಹಂಡ್ರಗಳನ್ನು 
ಧರಿಸಬೇಕು. 

ವೈಶ್ಯರು ಮತ್ತು ಬ್ರಾಹ್ಮಣ-ಕೃತ್ರಿಯ-ವೈಶ್ಯ- ಜಾತಿಯ ಸುವಾಸಿನೀಸಿ 4 £05979 
ಕೇಶವಾದಿ ನಮೋತಂತವಾದ ಕೇಶವಾದಿಮಂತ್ರಗಳನ್ನು (ಕೇಶವಾಯ ನಮಃ) 
ಪಠಿಸುತ್ತಾಪುಂಡ್ರವನ್ನು ಧರಿಸಬೇಕು. ಶೂದ್ರರು ಮತ್ತು ವಿಧವಾಸ್ಟೀಯರು ನಮಃ 
ಎಂಬ ಶಬ್ದವನ್ನು ಉಚ್ಚರಿಸದೇ ಕೇವಲ ಕೇಶವ ಎಂಬ ನಾಮಮಂತ್ರದಿಂದ 
ಪುಂಡ್ರವನ್ನು ಧರಿಸಬೇಕು. 
೫೦. ಧಾರಣಯೋಗ್ಯಕಾಲ 

ತೈಲಾಭ್ಯಂಗೇ ವಿವಾಹೇ ಚ ಸೂತಕೇ ಮೃತಕೇತಪಿ ಚ | 

ಗೋಪೀಮೃದಂ ಧಾರಯೇದ್ಯಃ ನೈವ ಯಾತಿ ಯಮಾಲಯಮ್‌ ॥ 

ಯಮಃ ಪ್ರಕಾಶಿಕಾ 

ತೈಲಾಭ್ಯಂಗಮಾಡುವಾಗ, ವಿವಾಹ ಪ್ರಸಂಗದಲ್ಲಿ ಸೂತಕವಿರುವಾಗ, 
ಮೃತಾಶೌಚದಲ್ಲಿ ಯಾವುದೇ ಕಾಲದಲ್ಲಿಯೂ ಮೃತಿಕೆಯಿಂದ ಶೋಭಿತನಾಗಿ 
ಮನುಷ್ಯನಿರಬೇಕು. ಅವನಿಗೆ ನರಕವಾಗುವುದಿಲ್ಲ 


೫೧. ಸ್ನಾನಮಾಡದಿರುವಾಗಲೂ ಧರಿಸಬಹುದು 

ಗೋಪೀಚಂದನವನ್ನು ಸ್ನಾನಮಾಡಿದ ಮೇಲೆಯೇ ಧರಿಸಬೇಕೆಂದು 
ಹಲವರು ತಿಳಿದಿರುತಾರೆ. ಹಾಗೇನೂ ನಿಯಮವಿಲ್ಲ ಇದಕ್ಕೆ ವಿಪರೀತವಾದ 
ನಿಯಮವಿದಾಗಿದೆ. ಪದ್ಮಪುರಾಣ ತಿಳಿಸುವ ಅತಿ ಅಪರೂಪವಾದ 
ವಿಷಯವಿದಾಗಿದ- 

ಅಸ್ನಾತೋ ಯಃ ಕ್ರಿಯಾಂ ಕುರ್ಯಾದಪುಚಿಃ ಪಾಪಶಂಕಿತಃ | 

ಪೂತಃ ಸದ್ಯೋ ಭವೇನ್ನಿತ್ಯಃ ಗೋಪೀಚಂದನಧಾರಣಾತ್‌ Il ಷ.ಪು 

ಸ್ನಾನಮಾಡದೇ vs ಸಲಪಾ ಪಾಠ-ಪ್ರವಚನಾದಿಕರ್ಮಗಳನ್ನು ಆಚರಿಸುವ 
ಪ್ರಸಂಗ ಬರುತ್ತದೆ. ಇಂತಹ ಪ್ರಸಂಗದಲ್ಲಿಯೂ ಅವಶ್ಯವಾಗಿ ಗೋಪೀಚಂದನ- 
ವನ್ನು ಧರಿಸಬೇಕು. ಇದರಿಂ oe ೯ ಸಥಲವಾಗುತದೆ. ತಾನು ಅಶುಚಿಯಾದಾಗ 


08 ನಾಮಧಾರಣೆ 


ಮತ್ತುಪಾಪ ಮಾಡಿದ್ದೇನೆಂಬ ಶಂಕೆ ಬಂದಾಗ ಸದ್ಯದಲ್ಲಿಯೇ ಗೋಪೀಚಂದನ- 
ವನ್ನು ಧರಿಸುವ ಮಾತ್ರಕ್ಕೆ ಅವನು ಶುದ್ಧನಾಗುತ್ತಾನೆ. 


ಪೂಜಾಕಾಲೇ ಚ ಹೋಮೇ ಚ ಸಾಯಂ ಪ್ರಾತಸಮಾಹಿತಃ । 
ನಾಮಾನ್ಯುಚ್ಚಾರ್ಯ ವಿಧಿನಾ ಧಾರಯೇದೂರ್ದ್ವಪುಂಡ್ರಕಮ್‌ ॥[ಸ.ಪ 


ಪೂಜೆಯನ್ನು ಮಾಡುವಾಗ, ಹೋಮ ಮಾಡುವಾಗ, ಸಾಯಂಕಾಲ ಮತ್ತು 
ಪ್ರುತಃಾಲದಲ್ಲಿ ಸಮಾಹಿತನಾಗಿ ಕೇಶವಾದಿ ನಾಮಗಳನ್ನು ಉಚ್ಚರಿಸುತ್ತಾ ವಿಧಿಗೆ 
ಅನುಗುಣವಾಗಿ ಊರ್ಧ,ಪುಂಡ್ರವನ್ನು ಧರಿಸಬೇಕು. 


ತದಾರಭ್ಯ ಧರೇನ್ನಿತ್ಯಮೂರ್ದ್ವಪುಂಡ್ರಂ ವಿಧಾನತಃ | 
ಸ್ವಾಧ್ಯಾಯೇ ಭೋಜನೇ ಚೈವ ಹೋಮೇ ಮಂಗಲಕರ್ಮಣಿ Il 


ತನಗೆ ವಿಹಿತವಾದ ಅಧ್ಯಯನವನ್ನು ಮಾಡುವಾಗ, ಭೋಜನಮಾಡು- 
ವಾಗ, ಮತ್ತುಹೋಮಾದಿಮಂಗಲಕಾರ್ಯಗಳನ್ನು ಮಾಡುವಾಗ ಊಧಣ್ವ- 
ಪುಂಡ್ರಧಾರಣೆ ಅನಿವಾರ್ಯವಾಗಿದೆ. 


ಊರ್ದ್ವಪುಂಡ್ರಧರೋ ಭೂತ್ವಾ ರಕ್ಷಸಾಂ ಚಾಪನುತ್ತಯೇ ॥ ಸ್ಪ,ಮು 
ತ್ರಿಸಂಧ್ಯಾಸು ಮೃದಾ ವಿಪ್ರೋ ಯಾಗಕಾಲೇ ವಿಶೇಷತಃ | ವ್ಯಹಾ.ಸ್ತ್ರ 


ಶ್ರಾದ್ದೇ ದಾನೇ ತಥಾ ಹೋಮೇ ಸ್ವಾಧ್ಯಾಯೇ ಪಿತೃತರ್ಪಣೇ ] 
ಶ್ರದ್ಧಾಲುರೂರ್ದ್ವಪುಂಡ್ರಾಣಿ ಬಿಭ್ಬಯಾದ್‌ ದ್ವಿಜಸತ್ತಮಃ ॥। ವೃ.ಹಾ.ಸ್ಟ್ರ 


ಊರ್ಧ,ಪುಂಡ್ರಧಾರಣೆಯಿಂದ ರಾಕ್ಷಸರಿಂದ ಆಗುವ ಪೀಡೆಗಳ ಪರಿಹಾರ- 
ವಾಗುತದೆ. ಮೂರು ಹೂತ್ತು ಸಂಧ್ಯಾಕಾಲದಲ್ಲಿ ಗೋಪೀಚಂದನದಿಂದ 
ಪುಂಡ್ರವನ್ನು ಧರಿಸಬೇಕು. ವಿಶೇಷವಾಗಿ ಯಾಗಕಾಲದಲ್ಲಿ ಪುಂಡ್ರಧಾರಣೆ 
ಅತ್ಯವಶ್ಯವಾಗಿದೆ. ಶ್ರಾದ್ಹಮಾಡುವಾಗ, ದಾನಮಾಡುವಾಗ ಹೋಮಮಾಡುವುಗ 
ಸ್ವಾಧ್ಯಾ 'ಯಮಾಡುವಾಗ, ಪಿತೃಗಳ ತರ್ಪಣವನ್ನು ಮಾಡುವಾಗ, ಶ್ರ ದ್ಲೆಯಿಂದ 
ಪುಂಡ ಗಳನ್ನು ಧರಿಸಬೇಕು. eae ಉತ್ತಮನಾಗುತಾನೆ. 


ಆಚಾರ-ವಿಚಾರ | 59 


೫೨. ಊರ್ಧ್ವಪುಂಡ್ರಧಾರಣಮಹಿಮಾ 
ಸರ್ವಪಾಪವಿಶುದ್ಧಾತ್ಮಾ ವಿಷ್ಣೋರ್ಲೋಕಂ ಸ ಗಚ್ಛತಿ 


ಊರ್ದ್ವಪುಂಡ್ರಮುರ್ಧರೇಖಂ ಲಲಾಟೇ ಯಸ್ಯ ದೃಶ್ಯತೇ ॥॥ ಪ.ಪ 

ಯಾವನ ಮುಖದಲ್ಲಿ ಗೋಪೀಚಂದನದಿಂದ ತಿದ್ದಿದ ಊರ್ಧ,ಪುಂಡ್ರವು 
ಪರಿಶೋಭಿಸುತಿದೆಯೋ ಅವನು ಸಕಲಪಾಪಗಳಿಂದ ನಿವೃತನಾಗುತಾನೆ. 
ವಿಷ್ಣುವಿನ ಲೋಕದಲ್ಲಿ ಅವನು ಸೇರಿ ಅಲ್ಲಿ ಸ್ವರೂಪಾನಂದವನ್ನು 
ಅನುಭವಿಸುತಾನೆ. 


ಗೋಪೀಚಂದನಲಿಪ್ತಾಂಗಃ ಯಂ ಯಂ ಪಶ್ಯತಿ ಚಕ್ಷುಷಾ [ 
ತಂತಂ ಶುದ್ಧಂ ವಿಜಾನೀಯಾನ್ರಾತ್ರ ಕಾರ್ಯಾ ವಿಚಾರಣಾ Il ಕಮ 


ಗೋಪೀಚಂದನದಿಂದ ಪುಂಡ್ರವನ್ನು ಧರಿಸಿದವನು ಯಾವ ಪದಾರ್ಥವನ್ನು 
ನೋಡುವನೋ ಆ ಪದಾರ್ಥ ಪರಿಶುದ್ಧವಾಗುತ್ತದೆ. ಈ ವಿಷಯದಲ್ಲಿಸರ್ವಥಾ 
ಸಂದೇಹ ಸಲ್ಲದು. 
೫೩. ಕರ್ಮಾಧಿಕಾರಕ್ಕಾಗಿ ಪುಂಡ್ರಧಾರಣೆ 
ತಿಲಕಂ ಬ್ರಹ್ನ್ಮಸೂತ್ರಂ ಚ ಶುಕ್ಷವಸಂ ಪವಿತ್ರಕಮ್‌ | 
& ೧ ಈ 
ಕೇಶೇಷು ಚ ಶಿಖಾಬಂಧಃ ಪಂಚಮುದ್ರಾಧರೋ ದ್ವಿಜಃ ॥ 


ತಿಲಕ, ಯಜ್ಞೋಪವೀತ, ಶುಭ್ರವಾದ ವಸ್ತ್ರ , ಪವಿತ್ರ, ಶಿಖಾಬಂಧ ಮತ್ತು 
ಪಂಚಮುದ್ರಾಧಾರಣೆ ಇವುಗಳಿಂದ ಯುಕನಾದವನು ಕರ್ಮಕ್ಕೆ ಅಧಿಕಾರಿ- 
ಯಾಗುತಾನೆ. 

ಉಪವೀತಂ ಶಿಖಾಬಂಧಮೂರ್ಥ್ವಪುಡ್ರಂ ವಿನಾ ಕೃತಮ್‌ | 

ಅಪವಿತ್ರಕೃತಂ ಕರ್ಮ ತತರ್ವಂ ವಿಫಲಂ ಭವೇತ್‌ il 

ಯಜ್ಞೋಪವೀತ, ಶಿಖಾಬಂಧ, ಊಧಣ್ವಪುಂಡ್ರ, ಪವಿತ್ರವಿಲ್ಲದೇ 
ಕರ್ಮವನ್ನು ಮಾಡಿದರೆ ಆ ಕರ್ಮವೆಲ್ಲ ನಿಷಲವಾಗುತದೆ. 


60 ನಾಮಧಾರಣೆ 


ನಿತ್ಯಂ ನೈಮಿತ್ತಿಕಂ ಚೈವ ಲೌಕಿಕಂ ಕರ್ಮ ವೈದಿಕಮ್‌ I 

ಊರ್ಧ್ವಪುಂಡ್ರಾಂಕಿತಂ ಕುರ್ಯಾತ್ತತ್ತತಲಮವಾಷ್ನುಯಾತ್‌ || ನಾ.ಪು 

ನಿತ್ಯವಾದ ಕರ್ಮವಿರಲಿ, ನೈಮಿತಿಕವಾದ ಕರ್ಮವಿರಲಿ, ಲೌಕಿಕವಾದ 
TMF NO, ವೈದಿಕವಾದ ಯಾವುದೇ ಕರ್ಮವಿರಲಿ ಆಯಾ ಕರ್ಮಗಳನ್ನು 


ಊಧಣ್ವಪುಂಡ್ರಾಂಕಿತನಾಗಿಯೇ ಮಾಡಬೇಕು. ಅಂದಾಗ ಆಯಾ ಫಲಗಳನ್ನು 
ಅವನು ಪಡೆಯುತಾನೆ. 


೫೪. ಸಜ್ಜನರ ಅನುಗ್ರಹವನ್ನು ಪಡೆಯಲು 

ಸಂತಃ ಸತೋ ನುಗೃಹ್ನಂತಿ ದರ್ಶನಾದೇವ ಲಕ್ಷ ಭಿಃ | 

ತ್ಯಜಂತ್ಯನ್ಯೇ ತದುಭಯಂ ಮುಖ್ಯಮೈಕಾಂತ್ಯಕಾರಣಮ್‌ | ಭ.ಸಂ 

ಊರ್ಧ,ಪುಂಡ್ರ ಮತ್ತು ಮುದ್ರೆಗಳು ಶ್ರೀಹರಿಯ ಚಿಹ್ನೆಗಳಾಗಿವೆ. ಈ 
ಚಿಹ್ನೆಗಳನ್ನು ಧರಿಸಿದವರನ್ನು ಕಂಡು ಸಜ್ಜನರು ಅವರನ್ನು ಅನುಗ್ರಹಿಸುತ್ತಾರೆ. 
ಮಿಕ್ಕವರನ್ನು ಪರಿತ್ಯಜಿಸುತ್ತಾರೆ. ವಿಷ್ಣುಚಿಹ್ನೆಗಳನ್ನು ಧರಿಸದವರಿಗೆ ಸಜ್ಜನರ 
ಅನುಗ್ರಹವಾಗುವುದಿಲ್ಲ ಇದಲ್ಲದೇ ಯಾವನು ಶ್ರೀಹರಿಯ ಚಿಹ್ನೆಗಳನ್ನು 
ಧರಿಸುವನೋ ಅವನು ಭಗವಂತನಲ್ಲಿ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುತಾನೆ. 
೫೫. ಸನ್ಮಾಸಪದ್ಧತಿಯಲ್ಲಿಪುಂಡ್ರಮಹಿಮಾ 

ಶ್ರೀಮದಾಚಾರ್ಯರ ಅನುಜರಾದ ಶ್ರೀ ವಿಷ್ಣುತೀರ್ಥರು ರಚಿಸಿದ 
ಸನ್ಮ್ಯಾಸಪದ್ಧತಿಯಲ್ಲಿ ಪುಂಡ್ರಧಾರಣೆಯ ಮಹಿಮೆಯು ಐತಿಹಾಸಿಕವಾಗಿ ಈ 
ರೀತಿಯಾಗಿ ನಿರೂಪಿತವಾಗಿದೆ- 


_ J 
ಬ್ರಹ್ಮನ್‌ ವೃತ್ರಭಯಾತ್‌ ಸರ್ವೇ ವಯಂ ತ್ಚಾಂ ಶರಣಂ ಗತಾಃ | 
ಹ oman, pe 
ಮಹತಾ ತಪಸಾ ತಹುರವದ್ದಸ ಮಹಾತ್ಮನಃ | 
ವಲ ಏಂ 


ವಧಾಯ SH, ವತ್ರಸ್ತ ಪೃಚ್ಛಾಮೋತತ್ರ ವಿಧೇ ವಿಧಿಮ್‌ । 
ಇತ್ಯುಕ್ತಃ ಸೋತವದದ್ದ ಹಾ ಸರ್ವಲೋಕಪಿತಾಮಹಃ Il 
~~ 
ವಧೋಪಾಯಂ ಹಿ ದೇವೇಭ್ಯೋ ವೃತ್ರಸ್ಕಾದುತಕರ್ಮಣಃ । 
ದೇವಾಃ ಶ್ರುಣುತ ಭದ್ರಂ ಮೋ ವಧೋಪಾಯಂ ರಿಪೋಃ ಪರಮ್‌ ॥ 


ಆಚಾರ-ವಿಚಾರ 61 


ಪ್ರೋಕ್ತಂ ತು ವಿಷ್ಣುನಾ ಪೂರ್ವಂ ಸರ್ವದಾ ಧೃತಮೇವ ಮೇ | 
ಮಧುಫುನಾಮಭಿರ್ದೇಹೇ ದೃತ್ವಾ ತದ್ದೃತಚಂದನಮ್‌ ॥ 
ಚಕ್ರಶಂಖೌ SHOSAC ತು ಕಂಠೇ ಪದ್ಧಾಕ್ಷಮೇವ ಚ | 
ಹರೇರ್ನಾಮಾನಿ ಚ ಮುಖೇ ತತೋ ವೃತ್ರಂ ಹನಿಷ್ಕಥ Il 
ಏವಮುಕ್ತಾಸ್ತು ತೇ ದೇವಾಸ್ತಥಾ ಕೃತ್ವಾ ಮಹೌಜಸಃ | 

ತಂ ವೃತ್ರಂ ನಿಜಘ್ನರ್ವಿಷ್ಟುದೇವತಾಃ Il 

ತಸ್ಮಾತ್‌ AGED ಕಾರ್ಯಾಣಿ ನರೈಸ್ಥಾನಿ ಬುಭೂಷುಭಿ: | 

ನ ವಿಶೇಷೋತತ್ರ ವರ್ಣಾನಾಮಾಶ್ರಮಾಣಾಂ ತಥೈವ ಚ | 
ಅಯಂ ಭಾಗವತೋ ಧರ್ಮಃ ಸಂಕ್ಸಪ್ಪೋ ಹರಿಣಾ ಸ್ವಯಮ್‌ ॥।ಸ.ಪ 


ಹೇ ಬ್ರಹ್ಮನ್‌ ! ವೃತ್ರಾಸುರನ ಭಯದಿಂದ ಸಂತ್ರಸರಾಗಿ ನಾವೆಲ್ಲ ನಿಮ್ಮನ್ನು 


~ 


ಮೂರೆ ಹೊಕ್ಕಿದ್ದೇವೆ. ಮಹಾತಪಸ್ಸನ್ನು ಮಾಡಿದ ವೃತ್ರ ಈಗ ಅವಧ್ಯನಾಗಿದ್ದಾನೆ. 


[a] 


ಅವನನ್ನು ಸಂಹರಿಸುವ ವಿಧಾನವನ್ನು ಕೇಳಲು ನಾವೆಲ್ಲ ನಿಮ್ಮಹತಿರ ಬಂದಿದ್ದೇವೆ. 
ಈ ರೀತಿಯಾಗಿ ದೇವತೆಗಳೆಲ್ಲ ಕೇಳಿದಾಗ ಬ್ರಹ್ಮದೇವರು ಮಾರ್ನುಡಿದರು. 
ವೃತ್ರನು ಅದ್ಭುತವಾದ ತಪಸ್ಸನ್ನು ಮಾಡಿ ಅವಧ್ಯನಾಗಿದ್ದಾನೆ. ಆದರೂ ಅವನ 
ವಧಕ್ಕೆ ಒಂದು ಉಪಾಯವು ಪೂರ್ವದಲ್ಲಿಯೇ ವಿಹಿತವಾಗಿದೆ. ಆ 
ಉಪಾಯವನ್ನು ಶ್ರೀಹರಿಯು ನನಗೆ ತಿಳಿಸಿದ್ದಾನೆ. ನೀವೆಲ್ಲರೂ ಶ್ರೀಹರಿಯ 
ನಾಮಗಳಿಂದ ಪುಂಡ್ರಗಳನ್ನು ಮತ್ತು ಮುದ್ರೆಗಳನ್ನು ಧರಿಸಿ, ಕಂಠದಲ್ಲಿ 
ಪದಾಕ್ಷಮಾಲೆಯನ್ನು ಧರಿಸಿ, ಮುಖದಲ್ಲಿ ಶ್ರೀಹರಿಯ ನಾಮಗಳನ್ನು ಉಚ್ಚರಿಸುತ್ತಾ 
ವೃತ್ರಾಸುರನನ್ನು ಸಂಹರಿಸುವ ಪ್ರಯತ್ನವನ್ನು ಮಾಡಬೇಕು. ಆವಾಗ ವೃತ್ರನ 
ಸಂಹಾರ ನಿಮ್ಮಿಂದ ಸಾಧ್ಯವಾಗುತದೆ. ಎಂಬುದಾಗಿ ಬ್ರಹ್ಮದೇವರು ಹೇಳಿದ 
ನಂತರ ಅವರು ಗೋಪೀಚಂದನದಿಂದ ಚಕ್ರಾದಿಚಿಹ್ನೆಗಳಿಂದ ಭೂಷಿತರಾಗಿ 


ವೃತ್ರಾಸುರನನ್ನು ಸಂಹಾರಮಾಡಿದರು. 


ಆದ್ದರಿಂದ ಎಲ್ಲರೂ ಪುಂಡ್ರಾದಿಗಳನ್ನು ಧರಿಸಬೇಕು. ಇದನ್ನು ಎಲ್ಲ 
ವರ್ಣದವರು, ಎಲ್ಲ ಆಶ್ರಮದವರು ಧರಿಸಬೇಕು. ಇದು ಭಾಗವತಧರ್ಮ. 
ಭಾಗವತರಾಗಬಯಸುವವರಲ್ಲರೂ ಅವಶ್ಯವಾಗಿ ಪುಂಡ್ರಾದಿಚಿಹ್ನೆಗಳಿಂದ 
ಯುಕರಾಗಬೇಕು. 


62 ನಾಮಧಾರಣೆ 


೫೬. ಅಂತಕಾಲದಲ್ಲಿಯೂ ಗೋಪೀಚಂದನ ಕಡ್ಡಾಯ 

ಗೋಹತ್ಯೆ ಮೊದಲಾದ ಪಾಪಗಳಿಗೆ ಊಧಣ್ವಪುಂಡ್ರಧಾರಣೆ ಇದೊಂದು 
ಪ್ರಾಯಶ್ಚಿತರೂಪವಾಗಿಯೂ ಇದೆ ಎಂಬುದನ್ನು ಈ ಮಾತು ಸೂಚ್ಯವಾಗಿ 
ತಿಳಿಸುತದೆ. 


ಯಸ್ಯಾಂತಕಾಲೇ ಸುತ ಗೋಪಿಚಂದನಂ 
ಬಾಹ್ಟ್ಹೋರ್ಲಲಾಟೇ ಹೃದಿ ಮಸ್ತಕೇ ಚ। 

ಪ್ರಯಾತಿ ಲೋಕೇ ಕಮಲಾಪತೇರ್ಮಮ 
ಗೋಬಾಲಘಾತೀ ಯದಿ ಬ್ರಹ್ಮಹಾ ಸ್ಯಾತ್‌ ॥ ಸ್ಯಪು 


ಮನುಷ್ಯನು ಅಂತಕಾಲದಲ್ಲಿಯೂ ತನಗೆ ವಿಹಿತವಾದ ನಿಯಮಕ್ಕೆ 
ಅನುಗುಣವಾಗಿ ಹಣೆ ಮೊದಲಾದ ಅವಯವಗಳಲ್ಲಿ ಗೋಪೀಚಂದನದಿಂದ 
ಊರ್ಧ,ವಪುಂಡ್ರವನ್ನು ಧರಿಸಬೇಕು. ಅವನು ಮಾಡಿದ ಗೋಹತ್ಯಾ, ಬಾಲಹತ್ಯಾ, 
ಬ್ರಹ್ಮಹತ್ಯಾ ಮೊದಲಾದ ಪಾಪಗಳೆಲ್ಲ ಪರಿಹಾರವಾಗುತವೆ. ಹೀಗೆ ನಿಷ್ಟುಪಿಯಾಗಿ 
ಕಮಲಾಪತಿಯಾದ ನನ್ನ ಲೋಕಕ್ಕೆ ಬರುತಾನೆ. ಬಂದು ಸುಖಿಸುತಾನೆ. ಇದು 
ಅಂತಕಾಲದಲ್ಲಿ ಮಾಡಿದ ಗೋಹತ್ಯ-ಬಾಲಹತ್ಯೆ-ಬ್ರಹ್ಮಹತ್ಯೆಗಳಿಗೆ 
ಪ್ರಾಯಶ್ಚಿಶರೂಪವಾಗಿದೆ. 


ಪಶ್ಚಾತಾಪವಿಲ್ಲದ ಸಹಸ್ರಾರು ಪ್ರಾಯಶ್ಚಿತಗಳು ಕೂಡಾ ಮನುಷ್ಯನ 


4 


ಪಾಪಗಳನ್ನು ಪರಿಹರಿಸಲಾರವು. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 


ಚ 
೫೭. ಊರ್ಧ,ಪುಂಡ್ರ ಧರಿಸಿದವಗೆ ಅನ್ನದಾನ 

ಊರ್ದ್ವಪುಂಡ್ರಧರೋ ಮತ್ತೋ ಯದಾ ಯಸ್ಕಾನ್ನಮಶ್ನುತೇ | 

ತದಾ ವಿಂಶತ್ಕುಲಂ ತಸ್ಯ ನರಕಾದುದ್ದರಾಮ್ಯಹಮ್‌ Il ಸ್ಯಪು 

ಊರ್ಧ,ಪುಂಡ್ರವನ್ನು ಧರಿಸಿದ ಯಾವ ವ್ಯಕ್ತಿ ಯಾವನ ಮನೆಯಲ್ಲಿ 
ಭೋಜನ ಮಾಡುವನೋ ಅವನ ಇಪ್ಪತ್ತು ಕುಲದ ಉದ್ದಾರವಾಗುತದೆ. 
ಅವರಿಗಾಗಿರುವ ನರಕವನ್ನು ನಾನು ಪರಿಹರಿಸುತ್ತೇನೆ ಎಂಬುದಾಗಿ ಭಗವಂತ 
ತಿಜ್ಞೆಯನ್ನು ಮಾಡಿರುತಾನೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ವಿಷ್ಣುವಿನ 
ಯಾದ ಗೋಪೀಚಂದನವನ್ನು ಯಾರು ಧರಿಸಿರುವನೋ ಅಂತಹ ವ್ಯಕಿಗೆ 


ಬ್ಗ 


. 


n 


fio EL 


ಆಚಾರ-ವಿಚಾರ 63 


ಅನ್ನದಾನಾದಿಗಳನ್ನು ಮಾಡಬೇಕು. ಪುಂಡ್ರರಹಿತನಾದ ವ್ಯಕ್ತಿಗೆ ಅನ್ನದಾನಾದಿ- 
ಗಳನ್ನು ಮಾಡಬಾರದೆಂದು ಈ ಮಾತು ಸೂಚ್ಯವಾಗಿ ತಿಳಿಸುತದೆ. 

ಈ ವಿಷಯವನ್ನು ಅನುವಾದ ಮಾಡುವ ಪ್ರಾಣೇಶದಾಸರ ಈ 
ಸುಳಾದಿಯನ್ನು ಗಮನಿಸಬೇಕು- 


ಹೀನಪುಂಡ್ರನು ಸುಪಂಡಿತನಾಗಿರಲು ಅವನ 

ಆನನದಿ ಕೊಟ್ಟನ್ನ ಅಳುವದಿಂತು । 

ಏನು ದುಷ್ಕರ್ಮ ಒದಗಿತೋ ಈ ಒಡೆಯನಿಂದ 

ಈ ನಷ್ಟನಿಗೆ ಕೊಡಿಸಿಕೊಂಡೆನೆಂದು Il ತಾರತಮ್ಮಸುಳಾದಿ 


ಪುಂಡ್ರಹೀನನಾದವನು ದೊಡ್ಡಪಂಡಿತನೇ ಆಗಿರಲಿ ಅವನು ಅವೈಷ್ಣವನಾದ 
ಕಾರಣ ಅನ್ನದಾನವನ್ನು ಸರ್ವಥಾ ಮಾಡಬಾರದು. ಅವನಿಗೆ ಅನ್ನವನ್ನು 
ದಾನಮಾಡಿದರೆ ಅ ಅನ್ನದ ಅಭಿಮಾನಿಯಾದ ಜೀವನು ಸ್ವಯಂ 
ವೈಷ್ಣವನಾಗಿದ್ದರೆ ಈ ರೀತಿಯಾಗಿ ದುಃಖಿಸುತಾನೆ. ನಾನು ಪೂರ್ವಜನ್ಮದಲ್ಲಿ 
ಯಾವ ದುಷ್ಕೃತ್ಯವನ್ನು ಮಾಡಿರುವೆನೋ ಏನೋ ಇವತ್ತು ಈ ಯಜಮಾನ ನನ್ನನ್ನು 
ಅವೈಷ್ಣವನಿಗೆ ತುತಾಗುವಂತೆ ಮಾಡುತ್ತಿದ್ದಾನೆ ಎಂದು. 

ಶಂಖಚಕ್ರಾದ್ಯಂಕನಂ ಚ ತುಲಸೀದಲಭಕ್ಷಣಮ್‌ | 

ಯಃ ಕುರ್ಯಾನ್ನಿಯತಂ ಬಕಾ ಮ ಸ ಯಾತಿ ಪರಮಾಂ ಗತಿಮ್‌ II 

ನಾನ್ಯಂ ದೇವಂ ನಮಸ್ಕುರ್ಯಾನ್ನಾನ್ಯಂ ದೇವಂ ನಿರೀಕ್ಷಯೇತ್‌ । 

ಚಕ್ರಾಂಕಿತಸ್ರದಾ SACRE? ಪಾಂಡುನಂದನ ॥ ಶಂ.ಸ್ಥೃ 
೫೮. ಹೀನವಾದ ಕರ್ಮವೂ ಪೂರ್ಣವಾಗುತದೆ 

ನಾವು ಮಾಡುವ ಯಾವ ಕರ್ಮವೂ ಸಮಗ್ರವಾಗಿರುವುದಿಲ್ಲ ಅಸಮಗ್ರ- 
ವಾಗಿರುತದೆ. ಅರ್ಥಾತ್‌ ಕರ್ಮವನ್ನು ವಿಧಿಯಲ್ಲಿ ತಿಳಿಸಿದಂತೆ ಮಾಡಿರುವುದಿಲ್ಲ 
ಈ ಕರ್ಮ ಪೂರ್ಣಗೊಳ್ಳಬೇಕಾದರ ಪರಮಾತ್ಮನ ಸ್ಮರಣೆ ಮುಖ್ಯಸಾಧನ- 
ವಾಗಿದೆ. ಇದರ ಜೊತೆಗೆ ಪುಂಡ್ರಧಾರಣೆಯೂ ಅವಾಂತರ ಕಾರಣವೆಂಬುದಾಗಿ 
ಈ ಮಾತು ತಿಳಿಸುತದೆ- 


64 ನಾಮಧಾರಣೆ 


ಕ್ರಿಯಾವಿಹೀನಂ ಯದಿ ಮಂತ್ರಹೀನಂ 

ಶ್ರದ್ಧಾವಿಹೀನಂ ಯದಿ ಕಾಮವರ್ಜಿತಮ್‌ | 
ಧೃಶ್ವಾ ಲಲಾಟೇ ಯದಿ ಗೋಪಿಚಂದನಂ 

ಪ್ರಾಪ್ನೋತಿ ಸತ್ಯರ್ಮಫಲಂ AAS Hobs ॥ 


ನಾವು ಮಾಡುವ ಸತ್ಯರ್ಮ ಶಾಸ್ತ್ರದಲ್ಲಿ ಹೇಳಿದಂತೆ ವಿಸಾರವಾಗಿರುವುದಿಲ್ಲ 
ನಮ್ಮ ಸಮಯಕ್ಕೆ ಅನುಗುಣವಾಗಿ ಅದನ್ನು ಮೊಟಕುಗೊಳಿಸಿರುತ್ತೇವೆ. ಹೀಗೆ 
ಕ್ರಿಯಾಹೀನವಾಗಿರುತ್ತದೆ ನಮ್ಮಸತ್ಕರ್ಮ. ಎಲ್ಲ ಮಂತ್ರಗಳನ್ನು ಪಠಿಸದೇ ಕೆಲವೇ 
ಮಂತ್ರಗಳನ್ನು ಪಠಿಸಿ ಕರ್ಮವನ್ನು ಮಾಡಿರುತ್ತೇವೆ. ಇದು ಮಂತ್ರಹೀನತೆ. ಮಾಡುವ 
ಕರ್ಮದಲ್ಲಿ ಶ್ರದ್ದೆ ಇರುವುದಿಲ್ಲ ಪರೋಪಕಾರಾದಿಗಳನ್ನು ಮಾಡುವಾಗಲಂತೂ 
DAT, COLON ಎಷ್ಟುಪ್ರೀತ್ಯರ್ಥಂ ಎಂದೂ ಬಯಸುವುದಿಲ್ಲ ಹೀಗೆ 
ಕಾಮನಾಹೀನವಾಗಿರುತುದೆ ನಮ್ಮ ಕರ್ಮ. ಇಷ್ಟೆಲ್ಲ ನ್ಯೂನತೆ ಇದ್ದರೂ 
ಗೋಪೀಚಂದನದಿಂದ ಊರ್ಧ,ಪುಂಡ್ರ ಧರಿಸಿದ್ದರೇ ಸಾಕು. ತಾನು ಮಾಡಿದ 
ಸತ್ಕರ್ಮವು ಶಾಶ್ವತವಾದ ಮುಕಿರೂಪವಾದ ಫಲಕ್ಕೆ ಸಹಕಾರಿಯಾಗುತದೆ. 
೫೯. ಯಾವಾಗಲೂ ಮನೆಯಲ್ಲಿಗೋಪೀಚಂದನವಿರಬೇಕು 

ಯಸ್ಮಿನ್‌ ಗೃಹೇ ತಿಷ್ಠತಿ ಗೋಪಿಚಂದನಂ 

ಭಕಾ ಕ ಲಲಾಟೇ ಮನುಜೋ ಬಿಭರ್ತಿ | 
ತಸ್ಮಿನ್‌ ಗೃಹೇ ಹಂ ನಿವಸಾಮಿ ಸರ್ವದಾ 


ಶ್ರಿಯಾನ್ನಿತಃ ಕಂಸನಿಷೂದನೋ ಹರಿಃ ॥ 


ಯಾವನ ಮನೆಯಲ್ಲಿ ಗೋಪೀಚಂದನವಿರುತದೆಯೋ, ಯಾವನು ಆ 
ಗೋಪೀಚಂದನವನ್ನು ಧರಿಸುತಾನೆಯೋ ಅವನ ಮನೆಯಲ್ಲಿ ನಾನು 
ಲಕ್ಷೀಸಮೇತನಾಗಿ ನಿವಾಸ ಮಾಡುತ್ತೇನೆ. ಅವನ ಶತ್ರುಗಳನ್ನೆಲ್ಲ ಸಂಹರಿಸುತ್ತೇನೆ. 
ಅವನ ಪಾಪಗಳನ್ನು ಪರಿಹರಿಸುತೇನೆ. 

ಲಕ್ಷ್ಮಿಯ ಸನ್ನಿಧಾನದಿಂದ ಮನೆಯು ಸಂಪತ್ತಿನಿಂದ ಸಮೃದ್ಧವಾಗುತದೆ. 
ಶ್ರೀಹರಿಯ ಸನ್ನಿಧಾನದಿಂದ ಆ ಮನೆಯು ಧರ್ಮಾಚರಣಗಳಿಗೆ 
ಆಮಸವಾಗುತದೆ. 


ಆಚಾರ-ವಿಚಾರ 65 


೬೦. ಗೋಪೀಚಂದನದಾನಮ್‌ 

ಗೋಪೀಚಂದನವನ್ನು ದಾನ ಮಾಡುವುದರ ಫಲವನ್ನು ವಿಶೇಷವಾಗಿ 
ಶ್ರೀಮದಾಚಾರ್ಯರು ಈ ಸ್ಮೃತಿಯ ಮೂಲಕ ತಿಳಿಸುತಾರೆ. ಈ ವಿಷಯವನ್ನು 
ತಿಳಿಸುವ ಸ್ಮೃತಿಗಳು ಅನೇಕವಾಗಿವೆ. 


ಅನ್ನದಾನಕ್ಕಿಂತಲೂ ಗೋಪೀಚಂದನದಾನದಿಂದ ವಿಶೇಷವಾದ ಪುಣ್ಯವು 
ಬರುತದಂದು ಈ ಶ್ಲೋಕವನ್ನು ವ್ಯಾಖ್ಯಾನಿಸುವಾಗ ಉಮರ್ಜಿ ಆಚಾರ್ಯರು 
ತಿಳಿಸುತಾರೆ- 

ಯೋ ದದಾತಿ ದಿಜಾತಿಭ್ಯಃ ಚಂದನಂ ಗೋಪಿಮರ್ದಿತಮ್‌ | 

ಅಪಿ ಸರ್ಷಪಮಾತ್ರೇಣ ಪುನಾತ್ಯಾಸಪ್ರಮಂ ಕುಲಮ್‌ Il ಕೃಮ 

ಬ್ರಾಹ್ಮಣನಿಗೆ, ಕ್ರತ್ರಿಯನಿಗೆ ಮತ್ತು ವೈಶ್ಯನಿಗೆ ಗೋಪೀಚಂದನವನ್ನು ದಾನವಾಗಿ 
ಕೊಡಬೇಕು. ತನ್ನ ಮನೆಯಲ್ಲಿ ಇಲ್ಲದಿದ್ದರೂ ಸಾಸಿವೆ ಕಾಳಿನಷ್ಟುದರೂ 
ಗೋಪೀಚಂದನವನ್ನು ದಾನಮಾಡಬೇಕು. ಇದರಿಂದ ತನ್ನ ಏಳುಕುಲದ 
ಉದ್ದಾರವಾಗುತದೆ. 
೬೧. ಶೂದ್ರನೂ ದಾನ ಪಡೆಯಲು ಅರ್ಹ 

ಮೇಲಿನ ಪ್ರಮಾಣವಚನದಲ್ಲಿ ಬ್ರಾಹ್ಮಣ-ಕೃತ್ರಿಯ-ವೈಶ್ಯರಿಗೆ 
ಗೋಪೀಚಂದನದ ದಾನವನ್ನು ಮಾಡಬೇಕೆಂದು ""ದ್ವಿಜಾತಿಭ್ಯಃ' ಎಂಬ 
ಶಬ್ದದಿಂದ ತಿಳಿಸಿದ್ದಾರೆ. ಶೂದ್ರನಾದವನು ಗೋಪೀಚಂದನವನ್ನು ದಾನ 
ಪಡೆಯಲು ಅರ್ಹನಲ್ಲವೇ ? ಎಂಬುವ ವಿಷಯವನ್ನು ಈ ಮುಂದಿನ ಪ್ರಮಾಣ 
"ಯೋ ದದಾತಿ ಹಿ ವೈಷ್ಣವೇ '' ಎಂಬ ವಚನದ ಮೂಲಕ ಸಾಮಾನ್ಯವಾಗಿ 
ತಿಳಿಸುತದೆ- 

ce ee ತು ಯೋ ದದಾತಿ ಹಿ ಪೃಷ್ಣವೇ | 

ಕುಲಮಷ್ಟೋತ್ತರಂ ತೇನ ಭವೇದ್‌ ವೈ ತಾರಿತಂ ಶತಮ್‌ Il 

ಗೋಪೀಚಂದನವನ್ನು eo ದಾನಮಾಡಬೇಕೆಂದು ಅಲ್ಲ 


ಬ್ರಾಹ್ಮಣನಾದ ಮಾತ್ರಕ್ಕೆ ದಾನಪಡೆಯಲು ಅರ್ಹ ಎಂದು ಭಾವಿಸಬಾರದು. 
ಚತು ವೃಷ್ಣವನಾ ತಲು ಹೀಗಾಗಿ ವೈಷ್ಣವನಾದ ಶೂದ್ರನಿಗೂ 


64 ನಾಮಧಾರಣೆ 
ಕ್ರಿಯಾವಿಹೀನಂ ಯದಿ ಮಂತ್ರಹೀನಂ 
ಶ್ರದ್ದಾವಿಹೀನಂ ಯದಿ ಕಾಮವರ್ಜಿತಮ್‌ | 
ಧೃತ್ವಾ ಲಲಾಟೇ ಯದಿ ಗೋಪಿಚಂದನಂ 
ಪ್ರಾಪ್ನೋತಿ ಸತ್ಯರ್ಮಫಲಂ ಸದಾತsವ್ಯಯಮ್‌ Il 

ನಾವು ಮಾಡುವ ಸತ್ಯರ್ಮ ಶಾಸ್ತ್ರದಲ್ಲಿ ಹೇಳಿದಂತೆ ವಿಸಾರವಾಗಿರುವುದಿಲ್ಲ 
ನಮ್ಮ ಸಮಯಕ್ಕೆ ಅನುಗುಣವಾಗಿ ಅದನ್ನು ಮೊಟಕುಗೊಳಿಸಿರುತ್ತೇವೆ. ಹೀಗೆ 
ಕ್ರಿಯಾಹೀನವಾಗಿರುತದೆ ನಮ್ಮಸತ್ಕರ್ಮ. ಎಲ್ಲಮಂತ್ರಗಳನ್ನು ಪಠಿಸದೇ ಕೆಲವೇ 
ಮಂತ್ರಗಳನ್ನು ಪಠಿಸಿ ಕರ್ಮವನ್ನು ಮಾಡಿರುತ್ತೇವೆ. ಇದು ಮಂತ್ರಹೀನತೆ. ಮಾಡುವ 
ಕರ್ಮದಲ್ಲಿ ಶ್ರದ್ಧೆ ಇರುವುದಿಲ್ಲ ಪರೋಪಕಾರಾದಿಗಳನ್ನು ಮಾಡುವಾಗಲಂತೂ 
ವಿಷ್ಣುಪ್ರೇರಣಯಾ ವಿಷ್ಣುಪ್ರೀತ್ಯರ್ಥಂ ಎಂದೂ ಬಯಸುವುದಿಲ್ಲ ಹೀಗೆ 
ಕಾಮನಾಹೀನವಾಗಿರುತದೆ ನಮ್ಮ ಕರ್ಮ. ಇಷ್ಟೆಲ್ಲ ನ್ಯೂನತೆ ಇದ್ದರೂ 
ಗೋಪೀಚಂದನದಿಂದ ಊಧಣ್ವಪುಂಡ್ರ ಧರಿಸಿದ್ದರೇ ಸಾಕು. ತಾನು ಮಾಡಿದ 
ಸತ್ಯರ್ಮವು ಶಾಶ್ವತವಾದ ಮುಕಿರೂಪವಾದ ಫಲಕ್ಕೆ ಸಹಕಾರಿಯಾಗುತದೆ. 
೫೯. ಯಾವಾಗಲೂ ಮನೆಯಲ್ಲಿಗೋಪೀಚಂದನವಿರಬೇಕು 

ಯಸ್ಮಿನ್‌ ಗೃಹೇ ತಿಷ್ಠತಿ ಗೋಪಿಚಂದನಂ 

ಭಕಾ ತೆ ಲಲಾಟೇ ಮನುಜೋ ಬಿಭರ್ತಿ | 
ತಸ್ಮಿನ್‌ ಗೃಹೇ5ಹಂ ನಿವಸಾಮಿ ಸರ್ವದಾ 
SWS AT: ಕಂಸನಿಷೂದನೋ ಹರಿಃ Il 

ಯಾವನ ಮನೆಯಲ್ಲಿ ಗೋಪೀಚಂದನವಿರುತದೆಯೋ, ಯಾವನು ಆ 
ಗೋಪೀಚಂದನವನ್ನು ಧರಿಸುತಾನೆಯೋ ಅವನ ಮನೆಯಲ್ಲಿ ನಾನು 
ಲಕ್ಷೀಸಮೇತನಾಗಿ ನಿವಾಸ ಮಾಡುತ್ತೇನೆ. ಅವನ ಶತ್ರುಗಳನ್ನೆಲ್ಲ ಸಂಹರಿಸುತ್ತೇನೆ. 
ಅವನ ಪಾಪಗಳನ್ನು ಪರಿಹರಿಸುತ್ತೇನೆ. 
ಯ ಸನ್ನಿಧಾನದಿಂದ ಮನೆಯು ಸಂಪತ್ತಿನಿಂದ ಸಮೃದ್ಧವಾಗುತ್ತದೆ. 
ಶ್ರೀಹರಿಯ ಸನ್ನಿಧಾನದಿಂದ ಆ ಮನೆಯು ಧರ್ಮಾಚರಣಗಳಿಗೆ 
ಆಮಸವಾಗುತದೆ. 


ಆಚಾರ-ವಿಚಾರ 65 


೬೦. ಗೋಪೀಚಂದನದಾನಮ್‌ 
ಗೋಪೀಚಂದನವನ್ನು ದಾನ ಮಾಡುವುದರ ಫಲವನ್ನು ವಿಶೇಷವಾಗಿ 
ಶ್ರೀಮದಾಚಾರ್ಯರು ಈ ಸ್ಮೃತಿಯ ಮೂಲಕ ತಿಳಿಸುತಾರೆ. ಈ ವಿಷಯವನ್ನು 


ತಿಳಿಸುವ ಸ್ಮೃತಿಗಳು ಅನೇಕವಾಗಿವೆ. 


ಅನ್ನದಾನಕ್ಕಿಂತಲೂ ಗೋಪೀಚಂದನದಾನದಿಂದ ವಿಶೇಷವಾದ ಪುಣ್ಯವು 
ಬರುತ್ತದೆಂದು ಈ ಶ್ಲೋಕವನ್ನು ವ್ಯಾಖ್ಯಾನಿಸುವಾಗ ಉಮರ್ಜಿ ಆಚಾರ್ಯರು 
ತಿಳಿಸುತಾರೆ- 

ಯೋ ದದಾತಿ ದ್ವಿಜಾತಿಭ್ಯಃ ಚಂದನಂ ಗೋಪಿಮರ್ದಿತಮ್‌ | 

ಅಪಿ ಸರ್ಷಪಮಾತ್ರೇಣ ಪುನಾತ್ಯಾಸಪ್ರಮಂ ಕುಲಮ್‌ ॥ ಕೃಮ 


ಬ್ರಾಹ್ಮಣನಿಗೆ, ಕೃತ್ರಿಯನಿಗೆ ಮತ್ತು ವೈಶ್ಯನಿಗೆ ಗೋಪೀಚಂದನವನ್ನು ದಾನವಾಗಿ 
ಕೊಡಬೇಕು. ತನ್ನ ಮನೆಯಲ್ಲಿ ಇಲ್ಲದಿದ್ದರೂ ಸಾಸಿವೆ ಕಾಳಿನಷ್ಟುದರೂ 
ಗೋಪೀಚಂದನವನ್ನು ದಾನಮಾಡಬೇಕು. ಇದರಿಂದ ತನ್ನ ಏಳುಕುಲದ 
ಉದ್ದಾರವಾಗುತ್ತದೆ. 


೬೧. ಶೂದ್ರನೂ ದಾನ ಪಡೆಯಲು ಅರ್ಹ 
ಮೇಲಿನ ಪ್ರಮಾಣವಚನದಲ್ಲಿ ಬ್ರಾಹ್ಮಣ-ಕ್ಬತ್ರಿಯ-ವೈಶ್ಯರಿಗೆ 
ಗೋಪೀಚಂದನದ ದಾನವನ್ನು ಮಾಡಬೇಕೆಂದು ""ದ್ವಿಜಾತಿಭ್ಯಳ' ಎಂಬ 
ಶಬ್ದದಿಂದ ತಿಳಿಸಿದ್ದಾರೆ. ಶೂದ್ರನಾದವನು ಗೋಪೀಚಂದನವನ್ನು ದಾನ 
ಪಡೆಯಲು ಅರ್ಹನಲ್ಲವೇ ? ಎಂಬುವ ವಿಷಯವನ್ನು ಈ ಮುಂದಿನ ಪ್ರಮಾಣ 
“ಯೋ ದದಾತಿ ಹಿ ವೈಷ್ಣವೇ '' ಎಂಬ ವಚನದ ಮೂಲಕ ಸಾಮಾನ್ಯವಾಗಿ 
ತಿಳಿಸುತದೆ- 
ಗೋಪೀಚಂದನಖಂಡಂ ತು ಯೋ 
ಕುಲಮಹೋತರಂ ತೇನ ಭ 


ಗೋಪೀಚಂದನವನ್ನು ಬ್ರಾಹ್ಮಣನಿಗೆ ದಾನಮಾಡಬೇಕೆಂದು ಅಲ್ಲ 
ಬ್ರಾಹ್ಮಣನಾದ ಮಾತ್ರಕ್ಕೆ ದಾನಪಡೆಯಲು ಅರ್ಹ ಎಂದು ಭಾವಿಸಬಾರದು. 
ಅವನು ವೈಷ್ಣವನಾಗಿರಬೇಕು. ಹೀಗಾಗಿ ವೃಷ್ಣವನಾದ ಶೂದ್ರನಿಗೂ 


66 ನಾಮಧಾರಣೆ 


ಗೋಪೀಚಂದನವನ್ನು ಅವಶ್ಯವಾಗಿ ದಾನವಾಗಿ ನೀಡಬಹುದು. ಹೀಗೆ 
ವಿಧಾನಗಳನ್ನರಿತು ದಾನಮಾಡುವುದರಿಂದ ನೂರೊಂದು ಕುಲದ 
ಉದ್ದಾರವಾಗುತದೆ. 


ವಿಧಿಗೆ ಅನುಗುಣವಾಗಿ ಪುಂಡ್ರವನ್ನು ಧರಿಸಬೇಕು ಎಂಬ ಉದ್ದೇಶದಿಂದ 
ಗೋಪೀಚಂದನವನ್ನು ದಾನವಾಗಿ ನೀಡಬೇಕು. ಹೀಗಾಗಿ ಗೋಪೀಚಂದನವನ್ನು 
ಧರಿಸಲು ಅಧಿಕಾರವಿರುವ ಚಾಂಡಾಲನೂ ಕೂಡಾ ದಾನಪಡೆಯಲು 
ಅರ್ಹನಾಗುತಾನೆ. 


ಆದರೆ ಗೋಪೀಚಂದನವನ್ನು ಶೂದ್ರಾದಿಗಳಿಗೆ ದಾನಮಾಡುವಾಗ 
ದಕ್ಷಿಣೆಯನ್ನು ಇಡಬಾರದು. 


೬೨. ವಿಶಿಷ್ಟವಾದ ಫಲಜನಕ | 
ಸಃ ಸ್ನಾತಸ್ಪರ್ವತೀರ್ಥೇಷು ಸ ಗೋಪೀರಮಣಂ ವ್ರಜೇತ್‌ ॥ 
ಗೋಪೀಚಂದನದಾನೇನ ಗೋದಾನಫಲವಾನ್‌ ಭವೇತ್‌ Il 


ಗೋಪೀಚಂದನವನ್ನು ದಾನಮಾಡುವುದರಿಂದ ಸರ್ವತೀರ್ಥಗಳಲ್ಲಿ ಸ್ನಾನ 
ಮಾಡಿದ ಪುಣ್ಯವು ಒದಗಿ ಬರುತ್ತದೆ. ಗೋಪೀಚಂದನದ ದಾನದಿಂದ 
ಗೋದಾನ ಮಾಡಿದಷ್ಟು ಪುಣ್ಯವು ಬರುತದೆ. ಹೀಗಾಗಿ ದರಿದ್ರರಾದವರು 
ಗೋದಾನಕ್ಕೆ ಪ್ರತ್ಯಾಮ್ನಾಯವಾಗಿ ಗೋಪೀಚಂದನದ ದಾನವನ್ನು ಅವಶ್ಯವಾಗಿ ' 
ಮಾಡಲೇಬೇಕು. ಈ ದಾನದ ಪ್ರಭಾವದಿಂದ ಭಕನಾದವನು ಶ್ರೀಪತಿಯ ಸನಿಹ 
ಸೇರಿ ಸುಖಿಸುತಾನೆ. 
೬೩. ಮುದ್ರಾಧಾರಣಮ್‌ 

ಊರ್ಧ,ಪುಂಡ್ರಧಾರಣೆ ಹೇಗೆ ಸಕಲಕರ್ಮಗಳಿಗೆ ಸಿದ್ದಿಯನ್ನು ನೀಡುತದೋ 
ಹಾಗೆ ಚಕ್ರಾದಿಧಾರಣೆಯೂ ಸಕಲಕರ್ಮಗಳಿಗೆ ಸಿದ್ದಿಯನ್ನು ನೀಡುತದೆ. ಈ 
ವಿಷಯದಲ್ಲಿ ಅನೇಕಸ್ಪತಿಗಳ ವಚನಗಳು ಪ್ರಮಾಣವಾಗಿವೆ. ವಸಿಷ್ಠಸ್ಮೃತಿಯ ಈ 
ವಚನವನ್ನು ಗಮನಿಸಿ- 


ಆಚಾರ-ವಿಚಾರ 67 


ವಿಧಿಗೆ ಅನುಗುಣವಾಗಿ ಶಂಖ-ಚಕ್ರ-ಗದಾದಿಮುದ್ರೆಗಳನ್ನು ಧರಿಸಬೇಕು. 
ನಂತರ ಸಕಲಕರ್ಮಗಳನ್ನು ಮಾಡಬೇಕು. ಮುದ್ರಾದಿಗಳನ್ನು ಧರಿಸದೇ ಯಾವ 
ಕರ್ಮಗಳನ್ನೂ ಆಚರಿಸುವ ಅಧಿಕಾರವಿರುವುದಿಲ್ಲವೆಂದು ಭಾವ. 


ಅತ್ರಿಮುನಿಗಳ ಮಾತು ಮತೊಂದು ಹೊಸದಾದ ಪ್ರಯೋಜನವನ್ನು 
ತಿಳಿಸುತ್ತದೆ- 

ತಸ್ಥಾತುದರ್ಶನಂ ಚಕ್ರಂ ವಿಧಿನಾ ಧಾರಯೇತ್‌ ದ್ವಿಜಃ । 

ಕರ್ಮಸಿದೆ oy ವಿಶೇಷೇಣ ತದ್ದಾಸ್ಯ ಕಫಲಾಷ್ಟಯೇ | 

ವಿಶಿಷ್ಟವಾದ ಫಲವಿರುವುದರಿಂದ ಸುದರ್ಶನಚಕ್ರ ಮೊದಲಾದ ಚಿಹ್ನೆಗಳನ್ನು 
ಧರಿಸಬೇಕು. ಇದರಿಂದ ಕರ್ಮವು ಸಫಲವಾಗುತ್ತದೆ. ಪರಮಾತ್ಮನ ದಾಸ್ಯವೇ 
ಪ್ರಮುಖವಾದ ಪ್ರಯೋಜನವಾಗಿದೆ. ಇದುವೇ ವಿಶಿಷ್ಟಾದ ಪ್ರಯೋಜನವಾಗಿದೆ. 


೬೪. ಗೋಪೀಚಂದನದಿಂದ ನಿತ್ಯವೂ ಮುದ್ರಾಧಾರಣೆ 

ವಿಶಿಷ್ಠವಾದ ಪ್ರಸಂಗಗಳಲ್ಲಿತಪ್ರಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಿದ್ದರೂ 
ನಿತ್ಯವೂ ಗೋಪೀಚಂದನದಿಂದ ಮುದ್ರೆಯನ್ನು ಧರಿಸಲೇ ಬೇಕು. ಈ 
ವಿಷಯವನ್ನು ತಿಳಿಸುವ ಪ್ರಮಾಣವು ಹೀಗಿದೆ- 


ಗೋಪೀಚಂದನತೋ ನಿತ್ಯಂ ಶಂಖಚಕ್ರಗದಾದಿಕಮ್‌ | 
ಧೃತ್ವಾ ಕರ್ಮಾಣಿ ಕುರ್ವೀತ ಅನ್ಯಥಾ ನಿಷ್ಠಲಂ ಭವೇತ್‌ ॥ 


ಗೋಪೀಚಂದನದಿಂದ ನಿತ್ಯವೂ ಶಂಖ-ಚಕ್ರಾದಿಗಳನ್ನು ಧರಿಸುತ್ತಿರಬೇಕು. 
ಹೀಗೆ ಧರಿಸಿಯೇ ಕರ್ಮಗಳನ್ನು ಆಚರಿಸಬೇಕು. ಇಲ್ಲದಿದ್ದರೆ ಆ ಕರ್ಮಗಳು 
ನಿಷಲವಾಗುತವೆ. 


ಮಹಾಭಾರತವು ಈ ವಿಷಯವನ್ನು ಮತ್ತಿಷ್ಟು ಸ್ಪಷ್ಟವಾಗಿ ತಿಳಿಸುತಃ 


ಡಿ ೮ 
ನಾನ್ಯಂ ದೇವಂ ನಮಸ್ಕುರ್ಯಾತ್‌ ನಾನ್ಯಂ ದೇವಂ ನಿರೀಕ್ಷಯೇತ್‌ | 
ಚಕ್ರಾಂಕಿತಃ ಸದಾ Sales’ ಮದ್ದಕ್ಷಃ ಪಾಂಡುನಂದನ II 
ವಿಷ್ಣುವನ್ನು ಹೊರತು ಮತ್ತೊಬ್ಬ ದೇವರನ್ನು ಸ್ವತಂತ್ರರೆಂದು ತಿಳಿದು 
ನಮಸ್ಕರಿಸಬಾರದು. ಮತೊಬ್ಬ ದೇವರನ್ನು ಸ್ವತಂತ್ರರೆಂದು ನಿರೀಕಿಸಬಾರದು. 


68 ನಾಮಧಾರಣೆ 


ಯಾವಾಗಲೂ ಚಕ್ರುದಿವಿಷ್ಣುಚಿಹ್ನೆಗಳಿಂದ ಅಂಕಿತನಾಗಿಯೇ ನನ್ನ ಭಕನಾದವನು 
ಇರಬೇಕು. 


೬೫. ಚಕ್ರಾದಿಧಾರಣೆಯ ವಿಷಯದಲ್ಲಿಪ್ರಮಾಣ 
ಚಕ್ರಾದಿಮುದ್ರೆಗಳನ್ನು ಧರಿಸಬೇಕಾದವರು ಯಾರು ? ಈ ವಿಷಯದಲ್ಲಿ 
ಪ್ರಮಾಣವೇನು ? ಎಂಬ ವಿಷಯವನ್ನು ಪದ್ಮಪುರಾಣವು ತಿಳಿಸುತದೆ- 


ಸರ್ವಾತ್ರಮೇಷು ವಸತಾಂ ಬ್ರಾಹ್ಮಣಾನಾಂ ವಿಶೇಷತಃ | 
ವಿಧಿನಾ ಶಂಖಚಕ್ರಾದಿ ಧಾರ್ಯಂ ಹಿ ಶ್ರುತಿಚೋದನಾತ್‌ ॥ 
ಏವಂ ಮಹೋಹನಿಷದಿ ಪ್ರೋಕಂ ಚಕ್ರಾದಿಧಾರಣಮ್‌ | 

ಅದಿ 


ಕಾ 


ತಥೈವ ಸಾಮ್ನಿ ಯಜುಷಿ ಯಚಿ ಪ್ರೋಕ್ತಂ ವರಾನನೇ Il 


ಬ್ರಹಚಾರಿ, ಗೃಹಸ್ಥ ವಾನಪ್ರಸ್ಥ ಯತಿಗಳು, ಬ್ರಾಹ್ಮಣರು, ಕೃತ್ರಿಯರು, 
ವೈಶ್ಯರು, ಸ್ಟ್ರೀಯರು ಎಲ್ಲರೂ ಮುದ್ರಾಧಾರಣೆಯನ್ನು ಮಾಡಬೇಕು. ಬ್ರಾಹ್ಮಣರು 
ಮಾತ್ರ ವಿಶೇಷವಾಗಿ ಮುದ್ರೆಗಳನ್ನು ಧರಿಸಬೇಕು. ಈ ವಿಷಯವನ್ನು ವೇದವೇ 
ಪ್ರತಿಪಾದಿಸುತ್ತದೆ. 

ಮತ್ತು ಮಹೋಪನಿಷತ್ತು ಚಕ್ರಾದಿಧಾರಣೆಯ ವಿಷಯವನ್ನು ಸ್ಪಷ್ಟವಾಗಿ 
ನಿರೂಪಿಸುತದೆ. ಸಾಮವೇದ, ಯಜುರ್ವೇದ ಮತ್ತು ಯಗ್ವೇದವೂ 
ಚಕ್ರಾದಿಗಳನ್ನು ಧರಿಸಬೇಕೆಂಬ ವಿಷಯದಲ್ಲಿ ಪ್ರಮಾಣವಾಗಿದೆ. 


೬೬. ಯಾರು ಧರಿಸಬೇಕು 
ಏವಂ ತದೀಯಾ ವಿಪ್ರಾಶ್ಚ ಕೃತ್ರಿಯಾ ವೈಶ್ಯಜಾತಯಃ | 


ಚ 3 

AO? ಶೂದ್ರಾಃ ತಥ್ಸೆವಾನ್ಕೇ ನ ತಚ್ಛಿಹವಿವರ್ಜಿತಾಃ II 

ಈ ಲ ಶೆ a 

ಭವೇಯುಃ ಸರ್ವದಾ ತಸ್ಥಾಚ್ಛಂಖಚಕ್ರಗದಾಂಬುಜೈೆಃ | 

ಗೋಪೀಚಂದನಸಮ್ಮಿಶೆ ಕೈ ಅಂಕಿತವ್ಯಾ ದ್ವಿಜೇನ ತು ॥ ಪ.ಸಂ 

ಭಗವಂತನ ಭಕರಾದ ಬ್ರಾಹ್ಮಣರು ಕೃತ್ರಿಯರು, ವೈಶ್ಯರು, ಸ್ವ್ರೀಯರು ಮತ್ತು 
ಶೂದ್ರರು, ಚಂಡಾಲಾದಿ ಉಳಿದವರೆಲ್ಲರೂ ಶ್ರೀಹರಿಯ ಚಿಹ್ನೆಗಳನ್ನು ಧರಿಸದೇ 
ಇರಬಾರದು. ಚಕ್ರ, ಶಂಖ, ಗದಾ, ಪದ್ಮಮೊದಲಾದ ಮುದ್ರೆಗಳನ್ನು ಬ್ರಾಹ್ಮಣರು 
ಗೋಪೀಚಂದನದಿಂದಲೂ ಧರಿಸಬೇಕು. 


ಆಚಾರ-ವಿಚಾರ 69 


ತಸ್ಮಾತ್‌ ಗೋಪೀಚಂದನೇನ ಚಕ್ರಾದಿಧಾರಣಂ ಕೃತ್ವಾ ಸಂಧ್ಯಾವಂದನಾದಿ 
ಕಾರ್ಯಮಿತಿ ಸಿದ್ಧಮ್‌ | 


ಗೋಪೀಚಂದನದಿಂದ ಚಕ್ರಾದಿಗಳನ್ನು ಧರಿಸಿಯೇ ಸಂಧ್ಯಾವಂದನ 
ಮೊದಲಾದ ಕರ್ಮಗಳನ್ನು ಮಾಡಬೇಕು. 


ಪರುಶರಪುರಾಣವು ತಿಳಿಸುವ ವಿಶೇಷವಾದ ವಿಷಯವು ಈ ರೀತಿಯಾಗಿದೆ- 


ಉಪವೀತಂ ಶಿಖಾಬಂಧಂ ಊರ್ಧಪುಂಡ್ರಂ ತಥೈವ ಚ। 
ಚಕ್ರಲಾಂಛನಹೀನಸ್ಯ ವಿಪ್ರಸ್ಯ ವಿಫಲಂ ಭವೇತ್‌ Il 


ಯಜ್ಞೋಪವೀತವನ್ನು ಧರಿಸಿದ್ದರೂ, ಜಟೆಯನ್ನು ಬಿಟ್ಟರೂ, ಊಧಣ್ವ- 
ಪುಂಡ್ರವನ್ನು ಧರಿಸಿದರೂ ಚಕ್ರಾದಿಗಳನ್ನು ಧರಿಸದ ವಿಪ್ರನ ಕರ್ಮಗಳೆಲ್ಲ 
ಪ್ರಯೋಜನಶೂನ್ಯವಾಗುತವೆ. 

ವೃದ್ದಮನುಗಳು ಮತೊಂದು ಪ್ರಯೋಜನವನ್ನು ತಿಳಿಸುತಾರೆ- 

ಊರ್ಧಪುಂಡ್ರಂ ತಥಾ ಚಕ್ರಂ ನಿತ್ಯಂ ಧಾರಯತೇ ನರಃ | 

ತೇನ ತಸ್ಯಾಶುಭಂ ನಶ್ಯೇತ್‌ ಶುಭಮಸ್ಕ ಪ್ರವರ್ಧತೇ ॥ 

ಊರ್ಧ,ವಪುಂಡ್ರ ಮತ್ತು ಚಕ್ರಾದಿಗಳನ್ನು ನಿತ್ಯವೂ ಧರಿಸುತಿರಬೇಕು. ಅವನ 


ಅಶುಭಗಳೆಲ್ಲ ನಷ್ಟವಾಗುತವೆ. ಮತ್ತು ಅವನು ಮಾಡಿದ ಶುಭವು ನಿತ್ಯವೂ 
ಪ್ರವೃದ್ಧವಾಗುತ್ತದೆ. 


೬೭. ಪುಂಡ್ರಗಳ ಮೇಲೆಯೇ ಮುದ್ರಾಧಾರಣ 
ಊಧಣ್ವಪುಂಡ್ರವನ್ನು ಧರಿಸಿದ ಮೇಲೆ, ಆ ಪುಂಡ್ರಗಳ ಮಧ್ಯದಲ್ಲಿಯೇ 
ಚಕ್ರಾದಿಮುದ್ರೆಗಳನ್ನು ಧರಿಸಬೇಕು. ಈ ವಿಷಯವನ್ನು ಭರದ್ವಾಜಸಂಹಿತಾ ಈ 
ರೀತಿಯಾಗಿ ತಿಳಿಸುತದೆ. ಈ ವಚನಗಳನ್ನು ಗಮನಿಸಬೇಕು- 
ಕುರ್ಯಾದಹರಹಃ ಪಶ್ಚಾತ್ರಿಲಕೋಪರಿ ಮುದ್ರಿಕಾಃ । 
ಊರ್ಧ್ವಪುಂಡ್ರಾಂತರಾಲಸ್ಟಾನ್‌ : ಚಕ್ರಾದೀನ್‌ ಧಾರಯೇತದಾ । 
ಬಹಿಷ್ಕೃತಾ ಹೃತಿಕ್ರುದ್ವಾಃ ಪದಾತ್‌ ಪ್ರಚ್ಯಾವಯಂತಿ ತೇ ॥ ಭ.ಸಂ 


70 ನಾಮಧಾರಣೆ 


ಪುಂಡ್ರವನ್ನು ಧಾರಣೆ ಮಾಡಿ ಅವುಗಳ ಮೇಲೆ ಮುದ್ರೆಗಳನ್ನು ಧರಿಸಬೇಕು. 
ಮುದ್ರೆಗಳನ್ನು ಸರಿಯಾಗಿ ಪುಂಡ್ರಗಳ ಮಧ್ಯಭಾಗದಲ್ಲಿ ಧರಿಸಬೇಕು. ಪುಂಡ್ರಗಳ 
ಹೊರಗೆ ಬರುವಂತೆ ಮುದ್ರೆಗಳನ್ನು ಧರಿಸಬಾರದು. ಹಾಗೆ ಧರಿಸಿದರೆ 
ಮುದ್ರೆಗಳಿಗೆ ಅಭಿಮಾನಿಗಳಾದ ದೇವತೆಗಳಿಗೆ ಕೋಪ ಬರುತದೆ. ಆ ದೇವತೆಗಳ 
ಶಾಪಕ್ಕೆ ಒಳಗಾದವರು ಸ್ಥಾನಭ್ರಷ್ಟರಾಗುತಾರೆ. 
೬೮. ಮುದ್ರಾಧಾರಿ ಮಾಡುವ ದಾನ 

ಮುದ್ರೆಗಳನ್ನು ಧರಿಸಿದವನು. ಮಾಡುವ ದಾನದ ಫಲದ ಅತಿಶಯವನ್ನು 
ಬ್ರಹ್ಮಪುರಾಣ ಈ ರೀತಿಯಾಗಿ ತಿಳಿಸುತ್ತದೆ- 

ಕೃಷ್ಣಾಯುಧಾಂಕಿತೋ ಭೂತ್ವಾ ಜಲಾನ್ನಂ ಪ್ರದದಾತಿ ಯಃ । 

ತತರ್ವಂ ಪ್ರತಿಗೃಹ್ನಾತಿ ಗೆಯಾಯಾಂ ತು ಗದಾಧರಃ ॥ ಬ 


ಕೃಷ್ಣಾಯುಧಾಂಕಿತೋ ಭೂತ್ವಾ ಜಲಾನ್ನಂ ಪ್ರವದಾತಿ ಯಃ | 
ತದನ್ನಂ ಮೇರುಣಾ ತುಲ್ಕಂ ತಜ್ಜಲಂ ಸಾಗರೋಪಮಮ್‌ H ಬ್ರ.ಪು 


ಕೃಷ್ಣನ ಚಕ್ರಾದಿ ಆಯುಧಗಳನ್ನು ಧರಿಸಿ ಜಲ, ಅನ್ನ ಮೊದಲಾದವುಗಳನ್ನು 
ಜು ಅವನು ನೀಡಿದ ಈ ಎಲ್ಲ ದಾನವನ್ನು ಗಯಾಸ್ಥನಾದ 
ಗದಾಧರನು ಸಾಕ್ಲಾತಾಗಿ ಸ್ವೀಕರಿಸುತ್ತಾನೆ. ಇದರಿಂದ ವಿಶಿಷ್ಠವಾದ ಪುಣ್ಯವು" 
ಒದಗುತದೆ. 


ಕೃಷ್ಣಾಯುಧಾಂಕಿತನಾಗಿ ಮಾಡಿದ ಸ್ವಲ್ಪ ಅನ್ನದಾನ ಮೇರುವಿನಷ್ಟು ಫಲವನ್ನು 
ತಂದು ಕೊಡುತ್ತದೆ. ಅವನು ನೀಡಿದ ಅಲವಾದ ಜಲವು ಸಾಗರಕ್ಕೆ ಪರಿಮಿತವಾದ 
ಪುಣ್ಯವನ್ನು ತಂದುಕೊಡುತ್ತದೆ. ಆದ್ದರಿಂದ ಚಕ್ರಾದಿಮುದ್ರಗಳನ್ನು ಧರಿಸಿ ದಾನ 
ಮೊದಲಾದ ಸತ್ಕರ್ಮಗಳನ್ನು ಮಾಡಬೇಕು. 
೬೯. ಮುದ್ರೆ ಗಳನ್ನು ಧರಿಸಿ ದೈ ವ-ಪಿತ ಕರ್ಮಗಳನ್ನು ಮಾಡಬೇಕು 

ಕೃಷ್ಣಮುದ್ರಾ ಂಕಿತೋ ಯಸ್ತು ದೈವಂ ಪಿತ್ರ್ಯಂ ಕರೋತಿ ಯಃ | 


ಲ 
ನಿತ್ಯಂ ನ್ಯಮಿತ್ತಿಕಂ DSA ಪ್ರತ್ಯಹಂ ಚಾಕ್ಷಯಂ ಭವೇತ್‌ ಟಟ ಬ್ರ.ಪು 


ಆಚಾರ-ವಿಚಾರ 71 


ದೈವ-ಪೈತ್ಸಕಕರ್ಮಗಳು ನಿತ್ಯ-ನೈಮಿತಿಕ ಎಂದು ಎರಡು ವಿಧವಾಗಿರುತವೆ. 
ಈ ಯಾನ ಕರ್ಮಗಳನ್ನಾದರೂ ಆಚರಿಸುವಾಗ ಊರ್ಧ,ಪುಂಡ್ರವನ್ನು 
ಧರಿಸಿದಂತೆ ಚಕ್ರಾದಿಮುದ್ರೆಗಳನ್ನೂ ಧರಿಸಬೇಕು. ಹೀಗೆ ಚಕ್ರಾದ್ಯಾಯುಧಗಳಿಂದ 
ಅಂಕಿತನಾಗಿ ಪ್ರತಿನಿತ್ಯ ಮಾಡುವ ಕರ್ಮಗಳು ಅಕ್ಷಯವಾದ ಫಲವನ್ನು ನೀಡುತ್ತವೆ. 
ಶ್ರಾದ್ಧದಲ್ಲಿ ಪ್ರಧಾನವಾದ ಕರ್ಮಗಳು ಎರಡು. ಮೊದಲನೆಯದು 
ಬ್ರಾಹ್ಮಣಭೋಜನ. ಎರಡನೆಯದು ಪಿಂಡಪ್ರದಾನ. ಯೋಗ್ಯರಾದ, 
ಶ್ರೋತ್ರಿಯರಾದ, ಸದಾಚಾರಿಗಳಾದ ಬ್ರಾಹ್ಮಣರನ್ನು ಶ್ರಾದ್ಧಕ್ಕಾಗಿ ನಿಮಂತ್ರಿಸಬೇಕು. 
ಇಂತಹ ಬ್ರಾಹ್ಮಣರು ಅಲಭ್ಯರಾದಾಗ ಏನು ಮಾಡಬೇಕು ಎಂಬುದನ್ನು ಈ ವಚನ 
ಅತಿ ಸ್ಪಷ್ಟವಾಗಿ ತಿಳಿಸುತ್ತ ದ 


ಸಗೋತ್ರಂ ಯದ್ಯಪಿ ಶ್ರಾದ್ದೇ ಚಕ್ರಾಂಕಿತಭುಜಂ ಚರೇತ್‌ 


ಸ ಸಾಕ್ಷಾದ್ದಿಷ್ಟುಸಾಮೀಪ್ಯಂ 'ತತಿತಾ ಲಭತೇ ಸದಾ ॥ 
ವಣ 3 ಎ 


ಶ್ರಾದ್ಧದಲ್ಲಿ ಯೋಗ್ಯನಾದ ಬ್ರಾಹ್ಮಣನು ಸಿಗದಿರುವಾಗ ಚಕ್ರಾದ್ಯಾಯುಧ- 

ಗಳನ್ನು ಧರಿಸಿದ ಸ್ವಗೋತ್ರದವನೇ ಆದವನನ್ನು ನಿಮಂತ್ರಿಸಬೇಕು. ಅವನು 
ಶ್ರಾದಕ್ಷೆ ವಿರ ಬ್ರಾಹ್ಮಣನಾಗುತಾನೆ. ಅವನಿಗೆ ಭೋಜನವನ್ನು ಕಲಿಸಿ 
ದಾನವನ್ನು ನೀಡುವುದರಿಂದ ಪಿತ ಗಳಿಗೆ ಅತಿಶಯವಾದ ಪ್ರೀತಿಯಾಗುತದೆ. ಈ 
ಶ್ರಾದ್ಧದಿಂದ ಪಿತೃಗಳು ಎಷ್ಟುದಿನ ಸಾಮೀಸ್ಯ Dany ವಡೆಯುತಾರೆ. ಈ ವಿಷಯದಲ್ಲಿ 
ಸದಾ RE ಇರಬೇಕು. 
೭೦. ಮುದ್ರೆಗಳನ್ನು ಧರಿಸಿದವನು ಪೂಜ್ಯ 

ಶಂಖಚಕ್ರಾಂಕಿತಾನ್‌ ವಿಪ್ರಾನ್‌ ಯಃ ಪೂಜಯತಿ ಮಾನವಃ | 

ಸ ಸಾಕ್ಷಾದ್ವಿಷ್ಟುಸಾಮೀಪ್ಕಂ ಲಭತೇ ನಾತ್ರ ಸಂಶಯಃ Il 

ವಿಷ್ಣುಚ ಕಕ್ರಾಂಕಿತಂ ವಿಪ್ರಂ ಯೋ ಭೂಮ್ಯಾಮಭಿವಾದಯೇತ್‌ | 

ಲಲಾಟೇ ಪ ಪಾಂಸುಸಂಖ್ಯಾನಿ ಬ್ರಹ್ಮಲೋಕೇ ಮಹೀಯತೇ ॥ 

ಚಕ್ರ-ಶಂಖಾದ್ಯಾಯುಧಗಳಿಂದ ಅಂಕಿತರಾದವರನ್ನು ಸದಾ ಪೂಜಿಸಬೇಕು. 
ಅವರಿಗೆ ಯೋಗ್ಯವಾದ ಗೌರವವನ್ನು ನೀಡುತಿರಬೇಕು. ಇವರಿಗೆ ಮಾಡಿದ 
ಪೂಜೆಯಿಂದ ಪರಮಾತ್ಮಪ್ರೀತನಾಗುತಾನೆ. ಈ ಪೂಜೆ ವಿಷ್ಣುರೋಕದ ಪ್ರುಪಿಗೆ 
ಉಪಾಯವಾಗಿದೆ. ಈ ವಿಷಯದಲ್ಲಿ ಸಂದೇಹವಿಲ್ಲ 


72 ನಾಮಧಾರಣೆ 


ಚಕ್ರಾದ್ಯಾಯುಧಗಳಿಂದ ಅಂಕಿತನಾದವನಿಗೆ ಪ್ರತಿನಿತ್ಯ ಸಾಷ್ಟಾಂಗ 
ನಮಸ್ಕಾರವನ್ನು ಸಲ್ಲಿಸಬೇಕು. ಭೂಮಿಯ ಸಂಪರ್ಕ ಗಾತ್ರಕ್ಕೆ ಆಗುವಂತೆ ಆ 
ನಮಸ್ಕುರವಿರಬೇಕು. ಹೀಗೆ 'ನಮಸ್ವಾರಮಾಡುತಿರುವಾಗ ಮನುಷ್ಯನ ಗಾತ್ರಕ್ಕೆ 
ಎಷ್ಟು ಪಾಂಸುಗಳ ಅರ್ಥಾತ್‌ ಧೂಲಿಗಳ ಸಂಪರ್ಕವಾಗುತ್ತದೆಯೋ ಅಷ್ಟುಕಾಲ 
ಬ್ರಹ್ಮಲೋಕದಲ್ಲಿ ಸುಖಿಯಾಗಿ ವಾಸಮಾಡುತಾನೆ. 


ನಾವು ಮಣ್ಣಿನ ಪ್ರದೇಶದಲ್ಲಿ ಹಿರಿಯರಿಗೆ, ಗುರುಗಳಿಗೆ, ವೃಂದಾವನಗಳಿಗೆ, 
ದೇವರಿಗೆ ನಮಸ್ಕಾರಮಾಡಲು ಹಿಂಜರಿಯುತ್ತೇವೆ. ಬಟ್ಟೆಗೆ, ದೇಹಕ್ಕೆ ಮಣ್ಣು 
ಮೆಶಿಕೊಳ್ಳುತದೆ ಮೈ ಎಲ್ಲ ಹೊಲಸು ಆಗುತ್ತದೆಂದು ಸ್ವಚ್ಛವಾದ ಸ್ಥಳವನ್ನು 
ನಮಸ್ಕಾರಕ್ಕಾಗಿ ಹುಡುಕಾಡುತಿರುತೇವೆ. ನಮಗಾಗಿಯೇ ಈ ಸ್ಮೃತಿಯು 
ಪ್ರವೃತ್ತವಾದಂತೆ ತೋರುತ್ತದೆ. ಈ ವಚನವನ್ನು ವಿಶೇಷವಾಗಿ ನಾವು 
ಗಮನದಲ್ಲಿಟ್ಟುಕೊಳ್ಳಬೇಕು. 


ಹಲವು ವಿಶೇಷವಾದ ವಿಷಯಗಳನ್ನು ಈ ಸ್ಮೃತಿಯು ತಿಳಿಸುತದೆ- 
ಅಭ್ಚಂಗನಾದಿಶತುಶ್ರೂಷಾಂ ಯಃ ಕರೋತಿ ಹಿ ಮಾನವಃ | 


ಚಕ್ರಾಂಕಿತಾಯ ವಿಪ್ರಾಯ ವಿಷ್ಣುಸಾಯುಜ್ಯಮಾಷ್ನುಯಾತ್‌ Il 

ಚಕ್ರಾಂಕಿತನಾದ ಬ್ರಾಹ್ಮಣನನ್ನು ಅಭ್ಯಂಗನಾದಿಗಳಿಂದ ಸೇವಿಸಬೇಕು. ಈ 
ಸೇವೆಯಿಂದ ಪರಮಾತ್ಮ ಪರಿಶುಷ್ಪನಾಗುತಾನೆ. ಪರಮಾತ್ಮನ ಪ್ರಸಾದದಿಂದ 
ವಿಷ್ಣುವಿನ ಲೋಕಗಳನ್ನು ಸೇರಿ ಸುಖಿಸುತಾನೆ. 
೭೧. ಚಕ್ರಾಂಕಿತನಾದವನಿಗೆ ಕನ್ಯಾದಾನ | 

ಅನ್ನದಾನವನ್ನು ವೃಷ್ಣವನಾದವನಿಗೆ ಮಾಡಬೇಕು. ಅವೈಷ್ಣವನಾದವನಿಗೆ 
ಸರ್ವಥಾ ಅನ್ನದಾನವನ್ನು ಮಾಡಬಾರದೆಂದು ಶ್ರೀಮದಾಚಾರ್ಯರು 
ತಿಳಿಸುತ್ತಾರೆ. ಇದಕ್ಕಾಗಿ ವೈಷ್ಣವತೆಯನ್ನು ಪರೀಕ್ಷಿಸುತ್ತಾ ಕೂಡಬಾರದು. 
ಲಿಂಗಗಳಿಂದ ವೈಷ್ಣವತೆಯನ್ನು ನಿರ್ಧಾರ ಮಾಡಿಕೊಂಡು ಅನ್ನದಾನವನ್ನು 
ಮಾಡಬೇಕಂಬುದಾಗಿ ಶ್ರೀನಿವಾಸತೀರ್ಥರು ತಮ್ಮ ಆಹ್ಲಿಕಕೌಸುಭದಲ್ಲಿ 
ತಿಳಿಸುತಾರೆ. 


ಆಚಾರ-ವಿಚಾರ 73 


ಆದರೆ ಕನ್ಯಾದಾನವನ್ನು ಮಾಡಬೇಕಾದಾಗ ಮಾತ್ರ ವೈಷ್ಣವತೆಯನ್ನು 
ಪರೀಕ್ಷಾಪೂರ್ವಕವಾಗಿ ದೃಢಪಡಿಸಿಕೊಳ್ಳಬೇಕು. ನಂತರವೇ ಕನ್ಯಾದಾನವನ್ನು 
ಮಾಡಬೇಕು. ಈ ವಿಷಯದಲ್ಲಿ ಸದಾ ಜಾಗರೂಕರಾಗಿರಬೇಕೆಂದು 
ಶ್ರೀನಿವಾಸತೀರ್ಥರು ತಿಳಿಸುತಾರೆ. ವೈಷ್ಣವತೆಯ ಪರೀಕ್ಷೆಯಲ್ಲಿ ಪ್ರಧಾನವಾದ ಈ 
ಅಂಶವನ್ನು ಗಮನಿಸಬೇಕೆಂಬುದನ್ನು ಪ್ರಸುತವಾದ ಈ ಸ್ಮೃತಿಯು ತಿಳಿಸುತ್ತದೆ- 


ಚಕ್ರಾಂಕಿತಾಯ ವಿಪ್ರಾಯ ಕನ್ಯಾದಾನಂ ಕರೋತಿ ಯಃ | 
ಪರಮಾನಂದಮಾಪ್ನೋತಿ ತದ್ದಿಷ್ಲೋಃ ಪರಮಂ ಪದಮ್‌ ॥ 

i ಸು.ಮೀ.ವಿ 

ಕನ್ಯಾದಾನದ ವಿಷಯದಲ್ಲಿ ಈ ವಿಷಯವನ್ನು ಮೊದಲಿಗೆ ತಿಳಿದಿರಬೇಕು. 
ಬ್ರಾಹ್ಮಣನಾದವನು ಬ್ರಾಹ್ಮಣರಿಗೇನೇ ಕನ್ಯಾದಾನವನ್ನು ಮಾಡಬೇಕು. ಈ 
ವಿಷಯದಲ್ಲಿ ಅವಶ್ಯವಾಗಿ ನಿಷ್ಕುರನಾಗಬೇಕು. ಬ್ರಾಹ್ಮಣನಾಗಿದ್ದಾನೆಂದು 
ವಿಷ್ಣುಭಕನಾಗದವನಿಗೆ ಕನ್ಯಾದಾನವನ್ನು ಸರ್ವಥಾ ಮಾಡಬಾರದು. ಅವನು 
ವೈಷ್ಣವನಾಗಿರಬೇಕು. ವಿಷ್ಣುವಿನಲ್ಲಿ ಭಕ್ತಿಜಾಗರೂಕವಾಗಿರಬೇಕು. ಕನೆಗಿಂತಲೂ 
ಹೆಚ್ಚಿನ ವಿಷ್ಣುಭಕ್ತಿ ಅವನಿಗಿರಬೇಕು. ಇದನ್ನು ವರನಲ್ಲಿ ಪರೀಕ್ಷಿಸಬೇಕು. 


ಅವನು ಪ್ರತಿನಿತ್ಯ ವಿಷ್ಣುವಿನ ಚಕ್ರಮೊದಲಾದ' ಆಯುಧಗಳನ್ನು 
ಧರಿಸುತ್ತಿರಬೇಕು. ಈ ವಿಷಯವನ್ನು ಪರೀಕ್ಷಿಸಿ ದೃಢಮಾಡಿಕೊಳ್ಳಬೇಕು. ಇಂತಹ 
ವೀರವೈಷ್ಠವನಾದ ಬ್ರಾಹ್ಮಣನಿಗೆ ಕನ್ಯಾದಾನ ಮಾಡುವುದರಿಂದ ಕನ್ಯಾದಾತನು 
ವಿಷ್ಣುವಿನ ಲೋಕವನ್ನು ಪಡೆದು ಪರಮಾನಂದಮಗ್ಗನಾಗುತಾನೆ. 

೭೨. ಚಕ್ರಾದಿಮುದ್ರೆಗಳನ್ನು ಧರಿಸುವಾಗ ಪಠಿಸಬೇಕಾದ ಮಂತ್ರಗಳು 
ಸುದರ್ಶನ ಮಹಾಜ್ಞಾಲ ಕೋಟಿಸೂರ್ಯಸಮಪ್ರಭ | 
ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ Il 
ಶ್ರೀಹರಿಯ ಚಕ್ರವು ಸುದರ್ಶನನಾಮಕವಾಗಿದೆ. ಮಹಾಜ್ವಾಲೆಯಿಂದ 

ಯುಕವಾಗಿದೆ. ಕೋಟಿಸೂರ್ಯರಿಗೆ ಸಮವಾದ ಕಾಂತಿಯಿಂದ ಕೂಡಿಕೊಂಡಿದೆ. 

ಅಜ್ಞಾನಾಂಧಕಾರದಲ್ಲಿ ಬಳಲುತ್ತಿರುವ ನನಗೆ ನಿತ್ಯವೂ ಶ್ರೀಹರಿಯನ್ನು ಹೊಂದಲು 
ಮಾರ್ಗವನ್ನು ತೋರಿಸುತದೆ. 


14 ನಾಮಧಾರಣೆ 


ಪಾಂಚಜನ್ಯ ನಿಜಧ್ದಾನದ್ದಸ್ತಪಾತಕಸಂಚಯ | 
ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವಪಾತಿನಮ್‌ Il 


ಪಾಂಚಜನ್ಯನಾಮಕನಾದ ನೀನು ಶ್ರೀಹರಿಯ ಕೈಯಲ್ಲಿ ಶೋಭಿಸುತ್ತಿರುವಿ. 
ನೀನು ನಿನ್ನ ಧ್ವನಿಯಿಂದ ಭಗವದ್ಧಕರ ಪಾತಕಗಳನ್ನು ಧ್ವಂಸಗೊಳಿಸುತ್ತಿ ನಾನು 
ಪಾಪಿಯಾಗಿದ್ದೇನೆ. ಘೋರವಾದ ಸಂಸಾರಸಾಗರದಲ್ಲಿ ದಿಕ್ಕುಗಾಣದೇ ಬಿದ್ದಿರುವೆ. 
ನನ್ನನ್ನು ನೀನು ರಕ್ಷಿಸು. 

ಸಂಸಾರಭಯಭೀತಾನಾಂ ಯೋಗಿನಾಮಭಯಪ್ರದಮ್‌ | 

ಪದ್ಮಹಸ್ತೇನ ಯೋ ದೇವೋ ಯೋಗೀಶಂ So ನಮಾಮೃಹಮ್‌ Il 


ಪದವನ್ನು ಕೈಯಲ್ಲಿ ಧರಿಸಿರುವ ಪರಮಾತ್ಮ ಸಂಸಾರದಿಂದ ಭೀತರಾದ 
ಯೋಗಿಗಳಿಗೆ ಅಭಯವನ್ನು ನೀಡುತಾನೆ. ಅಂತಹ ಯೋಗೀಶನಾದ 
ಪರಮಾತನಿಗೆ ನಮಸ್ಕಾರಗಳು. ಅವನು ಕೈಯಲ್ಲಿ ಧರಿಸಿರುವ ಪದಕ್ಕೂ 
ನಮಸ್ಕಾರಗಳು. 


ಬ್ರಹ್ಮಾಂಡಭುವನಾರಂಭೇ ಮೂಲಸ್ತಂಭೋ ಗದಾಧರಃ | 
ಕೌಮೋದಕೀ ಕರೇ ಯಸ್ಯ ತಂ ನಮಾಮಿ ಗದಾಧರಮ್‌ Il 


ಕೌಮೋದಕೀಗದೆಯನ್ನು ತನ್ನ ಹಸದಲ್ಲಿ ಪರಮಾತ್ಮ ಧರಿಸಿದ್ದಾನೆ. ಆದ್ದರಿಂದ 
ಗದಾಧರನಾಮಕನಾಗಿದ್ದಾನೆ. ಈ ಗದಾಧರ ಬ್ರಹ್ಮಾಂಡದ ಆರಂಭಕ್ಕೆ 
ಮೂಲಸಂಭನಾಗಿದ್ದಾನೆ. ಇಂತಹ ಭಗವಂತನಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. 
ಶ್ರೀಹರಿಯ ಕೈಯಲ್ಲಿ ಪರಿಶೋಭಿಸುತಿರುವ ಕೌಮೋದಕೀನಾಮಕವಾದ 
ಗದೆಯನ್ನೂ ನಮಸ್ಕರಿಸುತ್ತೇನೆ. 

ನಾರಾಯಣ ನಮಸ್ಟೇತಸ್ತು ನಾಮಮುದ್ರಾಂಕಿತಂ ನರಮ್‌ | 

ದೃಷ್ಟ್ಟವ ಲಭತೇ ಮುಕ್ತಿಂ ಚಾಂಡಾಲೋ ಬ್ರಹ್ಮಘಾತಕಃ II 


ಹೇ ನಾರಾಯಣ | ನಿನಗೆ ನನ್ನ ನಮಸ್ಕಾರ. ನಾರಾಯಣನಾಮವಿರುವ 
ಮುದ್ರಯಿಂದ ಅಂಕಿತರಾದವರನ್ನು ನೋಡಿದವರು ಸ್ವಯಂ ಚಾಂಡಾಲನಾದರೂ 
ಅವನು ಬ್ರಹಹತ್ಯಾದಿಪಾತಕಗಳಿಂದ ಮುಕನಾಗುತಾನೆ. ಇದು ನಿನ್ನ ನಾಮದ 
ಹಿರಿಮೆ. 


ಆಚಾರ-ವಿಚಾರ ' 75 


೭೩. ಚಕ್ರಾದಿಗಳನ್ನು ಧರಿಸಬೇಕಾದ ಸ್ಥಾನಗಳು 

ಶ್ರೀನಿವಾಸತೀರ್ಥರು ಸದಾಚಾರಸ್ಥೃ ತಿಯ ಆಹಿಕಕೌಸ್ತುಭವೆಂಬ ತಮ್ಮ 
ವ್ಯಾಖ್ಯಾನದಲ್ಲಿ ಪ್ರಮಾಣಪೂರ್ವಕವಾಗಿ ತಿಳಿಸಿರುವ ಮುದ್ರಾಧಾರಣೆಯ. 
ಸ್ಥಾನಗಳು ಈ ರೀತಿಯಾಗಿವೆ- 

ಇತ್ಯಾಯುಧಾನಿ ಸಂಪ್ರಾರ್ಥ್ಯ ಗೃಹೀತ್ವಾ ಮುದ್ರಿಕಾಸ್ತು ತಾಃ । 

ಧಾರಯೇತ್‌ ತಿಲಕೇಷ್ಟೇತಾನ್‌ ವಿಷ್ಣುಸಾಯುಜ್ಯಸಿದ್ದಯೇ _ 4 

ಮೊದಲು ಆಯುಧಗಳನ್ನು ಪ್ರಾರ್ಥನೆ ಮಾಡಿ ನಂತರ ಮುದ್ರೆಗಳನ್ನು 
ತೆಗೆದುಕೊಂಡು ತಿಲಕಗಳಲ್ಲಿ ಎ ಸು ಇದು 
ಬು ಸ ಸುಭ ಘಾ 
ಚಕ್ರಸ್ಥಾನಗಳು ೧೯ 

ಏಕಂ ಕಪೋಲೇ ಹೃದಯೇ ತ್ರೀಣಿ ಮಧ್ಯೋದರೇ ತಥಾ | 

ಪಂಚ ಪಾರ್ಶೆೇ ದ್ವಯಂ ತ್ರೀಣಿ ದಕ್ಷಿಣಸ್ಥ್ನನಮಂಡಲೇ Il 

ಚಕ್ರದ್ಹಯಂ ದಕ್ಷಿಣೇ ತು ಬಾಹೌ ತಿಲಕಮೂರ್ಧನಿ | 

ನ್ಯಸೇದಧಸ್ವಾದೇಕಂ ತು ತಿಲಕೇ ವಾಮಬಾಹುಕೇ ॥ 

ಕರ್ಣಮೂಲೇ ತಥಾ ಕಂಠೇ ಏಕಮೇಕಂ ತು ಧಾರಯೇತ್‌ | 

1. ಬಲಭಾಗದ ಕಣ್ಣಿನ ಪಕ್ಕದಲ್ಲಿ ಒಂದು ಚಕ್ರವನ್ನು ಧರಿಸಬೇಕು. । 

2. ಹೃದಯದಲ್ಲಿ ಮೂರು ಚಕ್ರಗಳನ್ನು ಧರಿಸಬೇಕು. 3 

3. ಹೊಟ್ಟೆಯ ಮಧ್ಯಭಾಗದ ನಾಮದ ಮೇಲೆ ಐದು ಚಕ್ರಗಳನ್ನು 
ಧರಿಸಬೇಕು. 5 

4. ಹೊಟ್ಟೆಯ ಎಡಭಾಗದಲ್ಲಿ ಎರಡು ಚಕ್ರಗಳನ್ನು ಧರಿಸಬೇಕು. 2 

5. ಬಲಭಾಗದ ಸನದ ಮೇಲೆ ಮೂರು ಚಕ್ರಗಳನ್ನು ಧರಿಸಬೇಕು. 3 

6. ಬಲಭುಜದ ಮೇಲಿನ ನಾಮದ ಮೇಲ್ಭಾಗದಲ್ಲಿ ಎರಡು ಚಕ್ರಗಳನ್ನು 

ಧರಿಸಬೇಕು. 2 


76 ನಾಮಧಾರಣೆ 


7. ಎಡಭುಜದ ನಾಮದ ಮೇಲಿನ ಕೆಳ ಭಾಗದಲ್ಲಿ ಒಂದು ಚಕ್ರವನ್ನು 
ಧರಿಸಬೇಕು. । 


8. ಬಲಗಿವಿಯ ಜಟ! ಕುತ್ತಿಗೆಯ ಮೇಲೆ ಒಂದು ಚಕ್ರವನ್ನು 
ಧರಿಸಬೇಕು. । 
9. ಕಂಠದಲ್ಲಿ ಒಂದು ಚಕ್ರವನ್ನು ಧರಿಸಬೇಕು. ] 
ಶಂಖದ ಸ್ಥಾನಗಳು ೧೦ ' 
ವಾಮೇ ಕಪೋಲೇ ಶಂಖ್ಯೆಕಂ ದ್ವಯಂ ಪಾಶೆನ್ನ ತ್ರಯಂ ಸ್ತನೇ ॥ 
ಶಂಖದ್ದಯಂ ತಥಾ ಬಾಹ್ಹೋಃ ವಿನ್ಯಸೇತ್‌ ಚಕ್ರಮೂರ್ಥನಿ । 
ಬಾಹ್‌ೌ ತು ತಿಲಕಾಧಸ್ವಾತ್‌ ei ಣೇ ಶಂಖಮೇಕಕಮ್‌ | 


ಕರ್ಣಮೂಲೇ ತಥಾ ವಾಮೇ 'ತಂಖಮೇಕಂ ತು ವಿನ್ಯಸೇತ್‌ I 


1. ಎಡಗಣ್ಣಿನ ಪಕ್ಕದಲ್ಲಿ ಮೇಲೆ ಒಂದು ಶಂಖವನ್ನು ಧರಿಸಬೇಕು. 1 
2. ಹೊಟ್ಟೆಯ ಎಡಭಾಗದಲ್ಲಿ ಎರಡು ಶಂಖಗಳನ್ನು ಧರಿಸಬೇಕು. 2 
3. ಎಡಭಾಗದ ಸನದ ಮೇಲೆ ಮೂರು ಶಂಖಗಳನ್ನು ಧರಿಸಬೇಕು. 3 
4. ಎಡಭುಜದ ನಾಮದ ಮೇಲಿನ ಚಕ್ರದ ಜು ಎರಡು 
ಶಂಖಗಳನ್ನು ಧರಿಸಬೇಕು. 2 
5. ಬಲಭಾಗದ ಭುಜದ ನಾಮದ ಮೇಲಿನ ಚಕ್ರದ ಕಳಗೆ ಒಂದು 
ಶಂಖವನ್ನು ಧರಿಸಬೇಕು. | 
6. ಎಡಭಾಗದ ಕಿವಿಯ ಕೆಳಗೆ ಕುತಿಗೆಯ. ಮೇಲೆ ಒಂದು ಶಂಖವನ್ನು 
ಧರಿಸಬೇಕು. | 
ಗದೆಯ ಸ ಸ್ಥಾನಗಳು ೫ 
ಲಲಾಟೇ ತು ಗದಾ ಧಾರ್ಯಾ ವಾಮಪಾರ್ಶೇ ತಥಾ ANC । 
ಬಾಹುಜೇ ತಿಲಕೇ ದ್ವೇ ತು ಶಂಖಾಧೋಭಾಗಭೇದತಃ Il 
ಯ ಮೇಲೆ ಒಂದು ಗದೆಯನ್ನು ಧರಿಸಬೇಕು. | 


ಟೆಯ ಎಡಭಾಗದಲ್ಲಿ ಒಂದು ಗ ಗದೆಯನ್ನು ಧರಿಸಬೇಕು. 1 


ಆಚಾರ-ವಿಚಾರ 17 


3. ಎಡಭಾಗದ ಸನದ ಮೇಲೆ ಒಂದು ಗದೆಯನ್ನು ಧರಿಸಬೇಕು. | 

4. ಎಡಭಾಗದ ಭುಜದ ನಾಮದ ಮೇಲಿನ ಶಂಖಮುದ್ರೆಯ ಕೆಳ ಭಾಗದಲ್ಲಿ 
ಎರಡು ಗದೆಗಳನ್ನು ಧರಿಸಬೇಕು. 2 
ಪದ್ಧದ ಸ್ಥಾನಗಳು ೬ 

(2) 
ಪದ್ಧಂ ಭಾಗದ್ದಯೇ DEA Boe ಪಾರ್ಶೇ ತಥಾ ಸ್ತನೇ । 
ಏಕೈಕಂ ದಕ್ಷಿಣೇ ಬಾಹೌ ಚಕ್ರಾಧಸ್ತಾತ್‌ ದ್ವಯಂ ಲಿಖೇತ್‌ Il 
ow ೨ ವ 

1. ಎದೆಯ ನಾಮದ ಮೇಲೆ ಎರಡು ಬದಿಗಳಲ್ಲಿ ಒಂದೊಂದು ಪದವನ್ನು 
ಧರಿಸಬೇಕು. 2 

2. ಹೊಟ್ಟೆಯ ಬಲಭಾಗದಲ್ಲಿ ಒಂದು ಪದ್ಮವನ್ನು ಧರಿಸಬೇಕು. 1 

3. ಬಲಭಾಗದ ಸನದ ಮೇಲೆ ಒಂದು ಪದವನ್ನು ಧರಿಸಬೇಕು. 1 

4) ಬಲಭುಜದ ನಾಮದಲ್ಲಿ ಧರಿಸಿದ ಚಕ್ರಮುದ್ರೆಯ ಕೆಳಭಾಗದಲ್ಲಿ 
ಎರಡು ಪದ್ಮಗಳನ್ನು ಧರಿಸಬೇಕು. 2 
ಎಲ್ಲ ಕಡೆ ನಾರಾಯಣ ಮುದ್ರೆ 

ನಾಮ ಸ ರ್ವೇಷು ಪುಂಡ್ರೇಷು ಸ ಸ್ವನಯೋಶ್ಚ ಕಪೋಲಯೋ: ॥ 

ದ್ವಾದಶಪುಂಡ್ರಗಳಲ್ಲಿ ಸನಗಳಲ್ಲಿ ಮತ್ತು ಕಣ್ಣಿನ ಎಡ-ಬಲಭಾಗಗಳಲ್ಲಿ 

ಮಿ ೨ ೨ ಣ ಗ 

ನಾರಾಯಣಮುದ್ರೆಯನ್ನು ಧರಿಸಬೇಕು. 

ಪ್ರಕ್ಟಾಲ್ಯಾಯುಧತೋಯೇನ ಶಿರೋಮೂಲೇನ ಮಾರ್ಜಯೇತ್‌ | 

ನಮೋ ಮುದ್ರಾಭ್ಯ BHT ಸ್ಥಾಹಪಯೇತ್‌ ಮಾನಿತಃ ಸದಾ Il 

ಹೀಗೆ ಮುದ್ರಾಮಂತ್ರಗಳನ್ನು ಪಠಿಸುತ್ತಾಮುದ್ರೆಗಳನ್ನು ಧರಿಸಬೇಕು. ನಂತರ 
ಆ ಮುದ್ರೆಗಳನ್ನು ಶುದ್ಧವಾದ ಜಲದಿಂದ ಪ್ರಕ್ಷಾಲನ ಮಾಡಬೇಕು. ಪ್ರಕ್ಷಾಲನ 
ಮಾಡಿದ ಆ ಜಲವನ್ನು ತಲೆಯಲ್ಲಿ ಧರಿಸಬೇಕು. " "ನಮೋ ಮುದ್ರಾಭ್ಯಃ' ಸು 
ಹೇಳಿ ಆ ಮುದ್ರೆ ಗಳನ್ನು ನಮಸ್ಕರಿಸಿ ಯಥಾಸ್ಥಾನದಲ್ಲಿ ಇರಿಸಬೇಕು. ಯಾವುದೇ 
ಕಾರಣಕ್ಕಾ ಗಿ "ಅವುಗಳನ್ನು ಳಗೆ ಬಳಗು ಈ ವಿಷಯದಲ್ಲಿ 
ees 


78 ನಾಮಧಾರಣೆ 


೭೪. ಮುದ್ರಾಂಕಿತನಾದವನ ನಿಂದೆ ಸಲ್ಲದು 
ಅಗ್ಗಿಪುರಾಣೇ ದಶರಥೇನ ಸೂಕರಾದಿಬುದಾ J ಶ್ರವಣೇ ಎದ್ದೇ 
ತದಾಜ್ಹಯಾ ಕಮಂಡಲುಮಾದಾಯ ರಾಜ್ಞಾ ತತಿತ್ರೋಃ ಪಾನೀಯಾರ್ಪಣೇ 
ಹಾ ಶ್ರವಣ | ವಿಲಂಬಿತಂ ಕಿಂ ನ ವದಸಿ ರೇ ಶ್ರವಣ ಇತಿ 
ಸಫ್ಫಣಮಭಿಲಪ್ಯ ಪತತಿ ಸತಿ, ಚಂಡಾಲೋ5ಹಂ ದಶರಥೋ 
ಬ್ರಹ್ಮಹಂತಾ | ಶ್ರವಣಸ್ತು ಲೋಕಾಂತರೇ ಮಿಲಿಷ್ಯತಿ ಇತಿ ಗರಲತುಲ್ಯಂ 
ಕರ್ಣ ಸೋರಸ್ತಾಡನಮುಚ್ಚೆ g FOR, ಮೂರ್ಛಿತೋ- 
ಚಿರಾತ್‌ ಪ್ರಬುದ್ಧ ದೀರ್ಥಮುಚ್ಚಸ್ಸ ಶ್ರವಣಪಿತ್ರಾ ಉಕ್ತಮ್‌- 
ಶಿಲಾಬುದ್ಧಿಃ ಕೃತಾ ಕಿಂ ವಾ ಪ್ರತಿಮಾಯಾಂ ಹರೇರ್ಮಯಾ | 


ಕಿಂ ಮಯಾ DA DAA, ವಿಷುಭಕಸ್ನ ಕರ್ಹಿಚಿತ್‌ Il 
ಲ ಒರೆ ಣೆ 


ತನ್ನುದ್ರಾಂಕಿತದೇಹಸ್ಯ ಕಿಂ ತಸ್ಯಾನಾದರಃ ಕೃತಃ | 
ಯೇನ ಕರ್ಮವಿಪಾಕೇನ ಪುತ್ರಶೋಕೋ ಮಮೇದೃಶಃ Il 


ಚಕ್ರಾದಿಗಳನ್ನು ಧರಿಸಿದ ವಿಷ್ಣುಭಕನ ನಿಂದೆಯನ್ನು ಯಾವ ಕಾರಣಕ್ಕಾಗಿಯೂ 
ಮಾಡಬಾರದು. ಅದರಿಂದ ತಾನು ದುಃಖವನ್ನು ಅನುಭವಿಸಬೇಕಾಗುತದೆ. ಈ 
ವಿಷಯವನ್ನು ಆಹ್ಮಿಕಕೌಸುಭದಲ್ಲಿ ಶ್ರೀನಿವಾಸತೀರ್ಥರು ಆಗ್ನಿಪುರಾಣೋಕವಾದ 
ಇತಿಹಾಸಪೂರ್ವಕವಾಗಿ ಸಷ್ಠಪಡಿಸುತಾರೆ. 

ದಶರಥಮಹಾರಾಜ ಬೇಟೆಯಾಡುವುದಕ್ಕಾಗಿ ವನಕ್ಕೆ ತೆರಳಿದ್ದಾನೆ. ಅವನು 
ಶಬ್ದವೇಧಿವಿದ್ಯೆಯಲ್ಲಿ ನಿಷ್ಠಾತ. ಆ ವಿದ್ಯೆಯಲ್ಲಿ ಅವನು ಸಿದ್ದಹಸ್ತ ಅವನು 
ಎಲ್ಲಿಯೋ ಇದ್ದಾನೆ. ಜಲಾಶಯದಲ್ಲಿ ಶಬ್ದವಾಗುತಿದೆ. ಆ ಶಬ್ದವನ್ನು ಕೇಳಿದ. 
ಸೂಕರಾದಿಪ್ರಾಣಿಗಳು ಬಂದು ಜಲವನ್ನು ಪಾನಮಾಡುವ ಬ್ದವಿದೆಂದು 
ಭ್ರಾಂತನಾದ. ಆ ಪ್ರಾಣಿಯನ್ನು ಸಂಹಾರಮಾಡಲು ಕೃತನಿಶ್ಚಯನಾದ. ಬಾಣವನ್ನು 
ಪ್ರಯೋಗಿಸಿದ. 

ಆದರೆ ಮನುಷ್ಯನ ಆರ್ತನಾದವು ಅಲ್ಲಿಂದ ಕೇಳಿಬಂತು. ಅದನ್ನು ಕೇಳಿ ದಶರಥ 
ಗಾಬರಿಯಾದ. ತನ್ನ ವಿದ್ಯೆಯನ್ನು ತಾನೇ ಹಳಿದ. ಜಲಾಶಯಕ್ಕೆ ನಡೆದ. 


ಆಚಾರ-ವಿಚಾರ 79 


ಅಲ್ಲಿ ಶ್ರವಣ ಎಂಬ WANG ಸಾವಿನ ಅಂಚಿನಲ್ಲಿದ್ದರು. ಆ 
ಪ್ರಸಂಗದಲ್ಲಿಯೂ ತಮ್ಮ ತಂದೆ-ತಾಯಿಗಳ ಸೇವೆಗಾಗಿ ಕಾತುರರಾಗಿದ್ದರು. 
ಕಣ್ಣಿಲ್ಲದ ಅವರನ್ನು ಹೊತುಕೊಂಡು ತೀರ್ಥಯಾತ್ರೆಗೆ ತೊಡಗಿದ್ದರು. 


ಪ್ರಕೃತ ತೃಷಾರ್ತರಾದ ಅವರಿಗೆ ಜಲವನ್ನು ಒಯ್ಯುವುದಕ್ಕಾಗಿ ಜಲಾಶಯಕ್ಕೆ 
ಬಂದಿದ್ದರು. ತಮ್ಮ ಸಾವಿಗಾಗಿ ಅವರು ದುಃಖಪಡುತ್ತಿರಲಿಲ್ಲ ಇದು ತಮ್ಮ 
ಪ್ರಾರಬ್ಧವಂದು ಅವರು ತಿಳಿದು ಮಾಡಬೇಕಾದ ಕೆಲಸವನ್ನು ದಶರಥ 
ಮಹಾರಾಜನಿಗೆ ಹೇಳಿದರು. 


ರಾಜ ಚಿಂತಿಸಬೇಡ. ಇದು ನನ್ನ ಪ್ರಾರಬ್ಧ ಸರಿ. ನನ್ನ ತಂದೆ-ತಾಯಿಗಳು 
ತೃಷಾರ್ತರಾಗಿ ಇದ್ದಾರೆ. ಅವರಿಗೆ ಈ ಜಲವನ್ನು ತಲುಪಿಸು, ಅವರ 
ಯೋಗಕ್ಷೇಮವನ್ನು ನೋಡು. ಎಂದು ಆಜ್ಞೆ ಮಾಡಿದ. ತನುವನ್ನು ಪರಿತ್ಯಜಿಸಿದ. 


ಶ್ರವಣರ ಆಜ್ಞೆಯಿಂದ ಕಲಶವನ್ನು ಹೊತುಕೊಂಡು ಅವರ ತಂದೆ- 
ತಾಯಿಗಳಿದ್ದಲ್ಲಿ ಬಂದ ದಶರಥ. ಮಾತನಾಡದೇ ಪಾನೀಯವನ್ನು ಸಮರ್ಪಿಸಿದ. 


ಬಂದವನು ಮಗನೇ ಎಂದು ತಿಳಿದ ತಂದೆ-ತಾಯಿಗಳು ಕೇಳಿದರು. ಮಗೂ 
ಯಾಕೆ ಇಷ್ಟು ತಡವಾಯಿತು. ಯಾಕೆ ನೀನು ಮಾತನಾಡುತಿಲ್ಲ ಎಂದು. 


ದಶರಥ ಸತ್ಯವಕ್ತಾ ಅವನು ಹೇಳಿದ. ನಾನು ಶ್ರವಣ ಅಲ್ಲ ದಶರಥ. ನಾನು 
ಬ್ರಹ್ಮಹತ್ಕಾ ಮಾಡಿದವನು. ಶ್ರವಣಕುಮಾರ ನಿಮಗೆ ಇನ್ನಿಲ್ಲ ಅವನು 
ಲೋಕಾಂತರದಲ್ಲಿ ನಿಮಗೆ ಸಿಗುತಾನೆ. ಎಂಬ ರಾಜನ ವಿಷಪ್ರಾಯವಾದ 
ವಚನಗಳನ್ನು ಕೇಳುತ್ತಲೇ ಅತಿಯಾದ ವೇದನೆಯಿಂದ ಮೂರ್ಛಿತರಾದರು. 
ಬಹಳ ಸಮಯ ಕಳೆದ ಮೇಲೆ ಎಚ್ಚತ್ತು ದೀರ್ಪವಾಗಿ ಶ್ವಾ ಸವನ್ನು ಎಳೆಯುತ್ತಾ 
ಈ ರೀತಿಯಾಗಿ ವಿಲಾಪಿಸುತ್ತಾನುಡಿದರು. 


ಶ್ರೀಹರಿಯ ಪ್ರತಿಮೆಯನ್ನು ನೋಡಿ ಇದು ಕೇವಲ ಶಿಲೆ ಎಂದು ನಾನು 
ಭಾವಿಸಿದ್ದೆದನವೋ ಏನೋ, ಮಾರ್ಗಮಧ್ಯದಲ್ಲಿ ಕಂಡ ಶ್ರೀಹರಿಯ ಮುದ್ರೆಗಳಿಂದ 
ಚಿಹ್ನಿತನಾದ ವಿಷ್ಣುಭಕನಿಗೆ ಸರಿಯಾಗಿ ಆದರವನ್ನು ಮಾಡಲಿಲ್ಲವೋ ಏನೋ. 
ಇಂತಹ ಯಾವುದೋ ಪಾಪ ಮಾಡಿದ್ದಕ್ಕಾಗಿ ಈಗ ನಾನು ಪುತ್ರಶೋಕವನ್ನು 
ಅನುಭವಿಸುವಂತಾಯಿತಲ್ಲಎಂದು ತನ್ನ ಕರ್ಮವನ್ನು ಹಳಿಯುತಿದ್ದಾನ. 


80 ನಾಮಧಾರಣೆ 


ಇದರಿಂದ ನಾವು ತಿಳಿಯಬೇಕಾದದ್ದೇನೆಂದರೆ ವಿಷ್ಣುವಿನ ಚಿಹ್ನೆಗಳಿಂದ 
ಯುಕನಾದ ವಿಷ್ಣುಭಕ್ತನಿಗೆ ಯೋಗ್ಯವಾದ ಆದರವನ್ನು ಮಾಡಲೇಬೇಕು. 


ಇದು ಕೇವಲ ಆದರ ಮಾಡದಿದ್ದರೆ ಆಗುವ ಅನರ್ಥ. ಇಂತಹ ವಿಷ್ಣುಭಕರಿಗೆ 
ಅವಮಾನವಾಗುವಂತೆ ನಡೆದುಕೊಂಡರೆ ಅದರ ಫಲ ಮತ್ತಿಷ್ಟು 
ತೀವ್ರವಾಗಿರುತ್ತದೆಂಬುದನ್ನು ಗಮನಿಸಬೇಕು. 


ಮತ್ತು ""ಗೂಟ ನಾಮವ ಹಚ್ಚಿ' ಎಂದು ದಾಸರು ಹೇಳಿದಂತೆ ವಿಷ್ಣುಭಕ್ತಿ 
ಇಲ್ಲದೇ ಕೇವಲ ಹೊಟ್ಟೆ ಪಾಡಿಗಾಗಿ ನಾಮವನ್ನು ಹಚ್ಚುವವರು ವಿಷ್ಣುಭಕ್ತರಾಗ- 
ಲಾರರು. ಅಂಥಹ ವಷ್ಣುದ್ವೇಷಿಗಳನ್ನು ಕಂಡು ಸರ್ವಥಾ ಆದರವನ್ನು 
ಮಾಡಬಾರದು ಎಂಬುದನ್ನೂ ವಿಷ್ಣುಭಕಸ್ಯ ಎಂಬ ಮಾತಿನಿಂದ ಎಚ್ಚರಿಸಿದ್ದಾರೆ. 
ಇದನ್ನು ಮನಗಾಣಬೇಕು. 


೭೫. ಶ್ರೀಹರಿಯ ಸಾನ್ನಿಧ್ಯ ಎಲ್ಲಿ? 

ಸದಾಚಾರಸ್ಮೃತಿಯ ಪ್ರಕಾಶಿಕಾ ಎಂಬ ವ್ಯಾಖ್ಯಾನವು ವಸಿಷ್ಠರ ವಚನಗಳ 
ಮೂಲಕ ಮತೊಂದು ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಆ ವಿಷಯವನ್ನು 
ಸರಿಯಾಗಿ ಅರಿತುಕೊಳ್ಳಬೇಕು. 


ಚಕ್ರಾದಿಚಿಷಹೀನೇನ ಸ್ಥಾಪಿತೇ ಯಂತ್ರಕರ್ಮಣಿ | 
ನ ಸಾನ್ನಿಧ್ಯಂ ಹರೇರ್ಯಾತಿ ಕ್ರಿಯಾಕೋಟಿತತೈರಪಿ II 


ಮನುಷ್ಯರಿಗೆ ಸಮಸ್ಯೆಗಳು ಬಹಳ. ಆ ಎಲ್ಲ ಸಮಸ್ಯೆಗಳು ಹೇಗಾದರಾಗಲಿ 
ಪರಿಹಾರವಾಗಲಿ ಎಂದು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತ ಹೋಗುತಾರೆ. 
ಅವುಗಳಲ್ಲಿ ಒಂದು ದೃವಿಕ ಪ್ರಯತ್ನ | ಯಂತ್ರಗಳನ್ನು ಕಟ್ಟಿಕೊಳ್ಳುವುದು. 
ಇದು ಸೂಕವಾದ ಉಪಾಯವೇ. ಆದರೆ- 


ಯಂತ್ರಗಳನ್ನು ಬರಿಯುವವರು ಕಡ್ಡಾಯವಾಗಿ ವಿಷ್ಣು EOIN WEB. 
ಅವರು ವಿಷ್ಣುವಿನ ಚಕ್ರಾ ದಿಚಿಷ್ನೆಗಳಿಂದ ಯುಕರಾಗಿರಬೇಕು. ಚಕ್ರಾದಿಚಿಷ್ಟೆಗಳಿಂದ 
ರಹಿತನಾದವನು ಕೋಟಿ-ಕೋಟಿ ಕರ್ಮಕಲಾಪ ಗಳನ್ನು ಅನುಷ್ಠಾನ ಮಾಡಿ 
ಯಂತ್ರಗಳನ್ನು ರಚಿಸಿದರೂ ಅಲ್ಲಿ ಭಗವಂತ ಸರ್ವಥಾ ಸನ್ನಿಹಿತನಾಗಲಾರ. 


ಆಚಾರ-ವಿಚಾರ 81 


ಅಂತಹ ಯಂತ್ರಗಳು ನಮ್ಮ ಸಮಸ್ಯೆಗಳನ್ನು ಮತ್ತಿಷ್ಟು ಹುಟ್ಟು ಹಾಕುತವೆಯೇ 
ಹೊರತು ಪರಿಹರಿಸುವುದಿಲ್ಲ ಈ ವಿಷಯವನ್ನು ಸರಿಯಾಗಿ ಆಲೋಚನೆ ಮಾಡಿ 
ನಿರ್ಧಾರ ತೆಗೆದುಕೊಳ್ಳಬೇಕು. ಮತ್ತು ಈ ವಿಷಯದಲ್ಲಿ ವಿಷ್ಣುಭಕನಾದವನು 
ನಿಷ್ಕುರನಾಗಬೇಕು. ಇಂತಹ ಕುತಂತ್ರಗಳಿಗೆ ಯಾವ ವೃಷ್ಣವನೂ 
ಬಲಿಯಾಗಬಾರದು. 


ಮತ್ತೊಂದು ವಿಷಯವನ್ನು ಇದೇ ವ್ಯಾಖ್ಯಾನವು ಸ್ಪಷ್ಟಪಡಿಸುತದೆ. 


ಅವೃಷ್ಣವಸ್ಥಾಪಿತಾನಾಂ ಪ್ರತಿಮಾನಾಂ ಚ ವಂದನಮ್‌ | 
ಯಃ ಕರೋತಿ ಸ ಮೂಢಾತ್ಮಾ ರೌರವಂ ನರಕಂ ವ್ರಜೇತ್‌ Il 


ಇವತ್ತು ಬೀದಿ ಬೀದಿಗಳಲ್ಲಿ ದೇವಾಲಯಗಳು ಬೆಳೆಯುತಿವೆ. ಅಂತಹ 
ದೇವಾಲಯಗಳಿಗೆ ಸರ್ವಥಾ ಹೊಗಬಾರದು. ಅಲ್ಲಿ ಪರಮಾತ್ಮನ ಸನ್ನಿಧಾನ 
ಸರ್ವಥಾ ಇರುವುದಿಲ್ಲ ಕಾರಣ ಈ ರೀತಿಯಾಗಿದೆ. 


ಮೇಲೆ ತಿಳಿದಂತೆ ವಿಷ್ಣುಚಿಹ್ನೆಗಳಿಂದ ಯುಕರಾದ ವಿಷ್ಣುಭಕರು ಕರೆದಲ್ಲಿ 
ಭಗವಂತ ಬಂದು ನೆಲೆಸುತಾನೆ. ಅಂತಹ ವಿಷ್ಣುಭಕರು ಸ್ಥಾಪನೆಮಾಡಿದ 
ಪ್ರತಿಮಗಳು ಭಗವಂತನ ಸನ್ನಿಧಾನದಿಂದ ಭರಿತವಾಗಿರುತವೆ. ಆ ಪ್ರತಿಮೆಗಳನ್ನು 
ದರ್ಶನ ಮಾಡಿಕೊಂಡು ನಮಸ್ವಾರಾದಿಗಳಿಂದ ಅಲ್ಲಿಯ ದೇವರನ್ನು 
ಸೇವಿಸಿದವನು ಪುನೀತನಾಗುತಾನೆ. | 

ವಿಷ್ಣುಗಳ ಚಿಹ್ನೆಗಳಿಂದ ರಹಿತನಾದ ಅವೃಷ್ಣವನು ಸ್ಥಾಪನೆ ಮಾಡಿದ 
ಪ್ರತಿಮೆಗಳಿಗೆ ಯಾವನು ವಂದಿಸುತಾನೋ ಅಂಥವನು ಮೂಢನೇ ಸರಿ. 
ಅವನಿಗೆ ರೌರವ ನರಕವಾಗುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಸದಾ 
ಜಾಗರೂಕನಾಗಿ ಸಾಧಕನಾದವನು ಇರಬೇಕು. ಯಾವುದೇ ದೇವಾಲಯಕ್ಕ 
ಹೋಗುವಾಗ ಅಲ್ಲಿಯ ಇತಿಹಾಸವನ್ನು ತಿಳಿದುಕೊಂಡು ಹೋಗಬೇಕು. 

ಇಂದು ಸಮಾಜ ದೃವಿಕವಾಗುತ್ತಿದೆ. ಎಲ್ಲರೂ ಸತ್ಕರ್ಮಗಳಲ್ಲಿ 
ತೊಡಗುತ್ತಿದ್ದಾರೆ. ಸಂತೋಷ. ಅಂತಹ ಸಾಧಕರಿಗೆಲ್ಲ ವಸಿಷ್ಠರು ಹೇಳಿದ ಈ 
ಕಿವಿಮಾತನ್ನು ಪ್ರಕಾಶಿಕಾಕಾರರು ಉಲ್ಲೇಖಿಸುತ್ತಾರೆ. 


82 | | ನಾಮಧಾರಣೆ 


ಇ 


ಚಕ್ರಸಂಯುತವಿಪ್ರೋ ಹಿ ತ್ರಿಷು ಲೋಕೇಷು ಪೂಜಿತಃ । 


ತಸ್ಥಾತ್ತು ವೃಷ್ಣವಾ ಏವ ನಿಯೋಜ್ಯಾಃ ಸರ್ವಕರ್ಮಸು Il 


ಮನುಷ್ಯ ಸಾಧಕನಾಗಬೇಕಾದರೆ ಅವನ ಮನಸ್ಸು ಪರಿಶುದ್ಧವಾಗಬೇಕು. 
ಅದಕ್ಕಾಗಿ ವಿಹಿತವಾದ ಅನೇಕಕರ್ಮಕಲಾಪಗಳನ್ನು ಸಾಧಕನು ಅನುಷ್ಠಾನ 
ಮಾಡಬೇಕು. ಕರ್ಮಗಳ ಅನುಷ್ಠಾನ ಮಾಡಬೇಕಾದರೆ ಕೇವಲ ನಮ್ಮಿಂದ 
ಸಾಧ್ಯವಿಲ್ಲ ಅದಕ್ಕೆ ಪುರೋಹಿತರ ಸಹಾಯ ಅತ್ಯಂತ ಆವಶ್ಯಕ. ಯಾರಾದರೇನು? 
ಎಂದು ಯಾರಿಗೋ ಪೌರೋಹಿತ್ಯವನ್ನು ಒಪ್ಪಿಸುವುದು ಸೂಕ್ತವಾಗುವುದಿಲ್ಲ ಆ 
ಕರ್ಮಗಳಿಗಾಗಿ ಸರಿಯಾದ ಪುರೋಹಿತರನ್ನು ನಿಯೋಜಿಸಬೇಕು. 
ಪುರೋಹಿತರಿಗೆ ಕರ್ಮಕಲಾಪದ ಪರಿಚಯ ಸರಿಯಾಗಿರಬೇಕು. ಎಲ್ಲದಕ್ಕಿಂತಲೂ 
ಪ್ರಧಾನವಾಗಿ ಅವರಿಗಿರಬೇಕಾದ ಗುಣವೆಂದರೆ ವಿಷ್ಣುಭಕ್ತಿ ವಿಷ್ಣುಭಕರಾದ. 
ವಿಷ್ಣುವಿನ ಚಿಹ್ನಗಳನ್ನು ಆದರದಿಂದ ಧರಿಸುವ ಪುರೋಹಿತರು ಎಲ್ಲರಿಗೂ 
ಹಿತಕಾರಕರಾಗುತಾರೆ. ಚಕ್ರಾದಿಚಿಹ್ನೆಗಳನ್ನು ಧರಿಸಿದ ವ್ಯಕ್ತಿಯು ಮೂರುಲೋಕ- 
ದಲ್ಲಿಯೂ ಪೂಜ್ಯನಾಗುತಾನೆ. ಇಂತಹ ಪುರೋಹಿತರು ಆಡಿದ ಮಾತು 
ಸತ್ಯವಾಗುತ್ತದೆ. ಇವರ ದಿಗ್ಗರ್ಶನದಿಂದ ಕರ್ಮಗಳನ್ನು ಮಾಡುತಿದ್ದರೆ ಆ 
ಪುರೋಹಿತನ ಮೇಲಿನ ಗೌರವಭಾವದಿಂದ ದೇವತೆಗಳು ಯಜಮಾನನ 
ಕರ್ಮಗಳನ್ನು ಸ್ವೀಕರಿಸಿ ಯಥೋಕ್ತವಾದ ಫಲವನ್ನು ನೀಡಲು ಮುಂದಾಗುತಾರೆ. 
ಆದ್ದರಿಂದ ಸಕಲಕರ್ಮಗಳಲ್ಲಿ ಇಂತಹ ಪುರೋಹಿತರನ್ನೇ ಎಲ್ಲರೂ ಬಯಸಬೇಕು. ' 
ಹೊರತು ವಿಷ್ಣುಭಕ್ತಿ ಇಲ್ಲದವರನ್ನಲ್ಲ 
೭೬. ಅಂಗಾರಧಾರಣೆಯ ವಿಧಾನ 

ಅಂಗಾರವನ್ನು ಧರಿಸುವ ವಿಷಯವನ್ನು ಕೃಷ್ಣಾಮೃತಮಹಾರ್ಣವದಲ್ಲಿಯ 
ವಚನವು ಈ ರೀತಿಯಾಗಿ ತಿಳಿಸುತ್ತದೆ. ಈ ವಚನವನ್ನು ಸ್ಮೃತಿಮುಕಾವಲೀ 
ಕೃಷ್ಣಚಾರ್ಯರು ಮಾತ್ರ ಉದಾಹರಿಸಿದ್ದಾರೆ. ಮ 
ಬರೆದಿದ್ದಾರೆ. 


fol 
8 
Ua 
ach, 
oJ 
5 
ra 
eh 
ಕ 


ವಿಷ್ಣೋರಂಗಾರಶೇಷೇಣ ಯೋಂಂಗಾನಿ ಪರಿಮಾರ್ಜಯೇತ್‌ | 
ದುರಿತಾನಿ ವಿನಶ್ಯಂತಿ ವ್ಯಾಧಯೋ ಯಾಂತಿ ಖಂಡಶಃ II 


ಆಚಾರ-ವಿಚಾರ 83 

ವಿಷ್ಣುವಿನ ಅಂಗಾರದ ಶೇಷದಿಂದ ಯಾರು ತನ್ನ ಅಂಗಗಳಲ್ಲಿ ಪುಂಡ್ರವನ್ನು 
ಧರಿಸುತಾರೆಯೋ ಅವರ ದುರಿತಗಳೆಲ್ಲ ದೂರವಾಗುತವೆ. ಅವರ ವ್ಯಾಧಿಗಳ 
ಪರಿಹಾರವಾಗುತವೆ. 

ಕೃಷ್ಣಾಚಾರ್ಯರು ತಮ್ಮ ಸ್ಮೃತಿಮುಕಾವಲೀ ಗ್ರಂಥದಲ್ಲಿ ಸಂಗ್ರಹದಲ್ಲಿಯ 
ಪ್ರಮಾಣವನ್ನು ಉದಾಹರಿಸುತ್ತಾ ಅಂಗಾರಧಾರಣದ ಸ್ಥಾನವನ್ನು ತಿಳಿಸುತ್ತಾರೆ. 

ಅಥ ಲಲಾಟೋರ್ಧಪುಂಡ್ರಮಧ್ಯೇ5ಂಗಾರಧಾರಣಂ ಕಾರ್ಯಮ್‌ | 
ತದುಕ್ತಂ ಸಂಗ್ರಹೇ- 

ಹಣೆಯಲ್ಲಿ ಧರಿಸಿದ ಊರ್ಧ,ಪುಂಡ್ರದ ಮಧ್ಯದಲ್ಲಿ ಅಂಗಾರವನ್ನು 
ಧರಿಸಬೇಕು. ಸಂಗ್ರಹದಲ್ಲಿಯ ವಚನವಿದು- 

ವಿಷ್ಲೋರಂಗಾರಶೇಷೇಣ ಊರ್ಧಪುಂಡ್ರಾಂತರೇ ತು ಯಃ | 

ಕರೋತಿ ತೀರ್ಥತೋ ಭಕಾ ಸೆ ಸ ಯಾತಿ ಹರಿಮಂದಿರಮ್‌ ॥ 

ವಿಷ್ಣುದೇವಸ್ಕ ಹೋಮಸ್ಕ ವಿಷ್ಣೋರಂಗಾರಮೇವ ಚ। 

ಊರ್ಧಪುಂಡ್ರಾಂತರೇ ಕೃತ್ವಾ ಊರ್ಧಂ ವಿಷ್ಣುಪದಂ ವ್ರಜೇತ್‌ il 

ಶಾಂತಾಂಗಾರಂ ಲಲಾಟಾಗ್ರೇ ಧಾರಯೇದ್ದಿಷ್ಟುತತ್ತರಃ Il ಸ್ತ್ರ.ಮು 


ಅಂಗಾರ ವಷ್ಟುದಿಗೆ ತೋರಿಸಿದ ಧೂಪದ್ದಾದರೂ ಸರಿ, ವಿಷ್ಣೂದ್ದೇಶಕವಾದ 
ಹೋಮದ ಶೇಷವಾಗಿದ್ದರೂ ಸರಿ. ಶಾಂತವಾದ ಆ ಅಂಗಾರವನ್ನು 
ಊಧಣ್ವಪುಂಡ್ರದ ಮಧ್ಯದಲ್ಲಿ ವಿಷ್ಣುತತ್ಪರನಾಗಿ ಧರಿಸಬೇಕು. ಹೀಗೆ 
ಧರಿಸುವುದರಿಂದ ಊರ್ಧಲೋಕವಾದ ವೈಕುಂಠಾದಿಗಳನ್ನು ಸೇರಿ 
ಸುಖಿಸುತಾನೆ. 
೭೭. ಎಷ್ಟು ಕಡೆ ಧರಿಸಬೇಕು 

ಮೇಲಿನ ಪ್ರಮಾಣವನ್ನು ನೋಡಲಾಗಿ ಅಂಗಾರವನ್ನು ಹಣೆಯಲ್ಲಿ ಮಾತ 
ಧರಿಸಬೇಕೆಂದು ತೋರುತದೆ. ಆದರ ಕೃಷ್ಣಾಚಾರ್ಯರೇ ತಮ್ಮ 
ಕೃಷ್ಣಾಮೃತಮಹಾರ್ಣವವ್ಯಾಖ್ಯಾನದಲ್ಲಿ ""ವಿಷ್ಣೋರಂಗಾರಶೇಷೇಣ 
ಯೋತಂಗಾನಿ'' ಎಂಬ ಪ್ರಮಾಣವನ್ನು ಉದಾಹರಿಸಿ '"ಆಂಗಾನಿ'' ಎನ್ನುವುದಕ್ಕೆ 


84 ನಾಮಧಾರಣೆ 


"ಲಲಾಟಾದ್ಯಂಗಾನಿ'' ಎಂದು ಅರ್ಥೈಸಿದ್ದಾರೆ. ಇಲ್ಲಿಯ ಆದಿಪದದಿಂದ ಮತ್ತು 
ಬಹುವಚನದಿಂದ ಲಲಾಟಾದಿ ದ್ವಾ ದಶಾಂಗಗಳಲ್ಲಿ ಅಂಗಾರವನ್ನು 
ಧರಿಸಬೇಕೆಂಬುದು ಅವರಿಗೆ ಅಭಿಪ ಸ್ರೀತವೆಂದು ಸಷ್ಠವಾಗುತದೆ. 


ನಿರವಕಾಶವಾದ ಮೂಲ ಹಾಗೂ ವ್ಯಾಖ್ಯಾನದ ವಚನಗಳಿಗೆ ಅನುಗುಣವಾಗಿ 
ಊಧ್ಧ್ವಪುಂಡ್ರವನ್ನು ಧರಿಸಿದ ಎಲ್ಲ ಸ್ಥಳಗಳಲ್ಲಿಯೂ ಅಂಗಾರವನ್ನು 
ಧರಿಸಬೇಕು. 


೭೮. ಪುಂಡ್ರಧಾರಣೆ ನಿತ್ಯ 
ಉಪವೀತಾದಿವದ್ದಾರ್ಯಾ ಶಂಖಚಕ್ರಾ ದಯಸ್ತಥಾ | 
ಬ್ರಾಹ್ಮಣಸ್ಯ Reece ಕೃತ್ರಿಯಸ್ಯ ವಿಶೇಷತಃ [| 


ಅತ್ರೋಪವೀತಾದಿವದಿತ್ಯನೇನ ಯಥೋಪವೀತಂ ನಿತ್ಯಂ ಧಾರ್ಯಂ 
ತಥಾ ಶಂಖಚಕ್ರಾದಿಕಮಪಿ ನಿತ್ಯಂ ಧಾರ್ಯಮ್‌ | 


ಶಂಖ-ಚಕ್ರಾದಿಗಳನ್ನು ಯಜ್ಞೋಪವೀತದಂತೆ ಧರಿಸಬೇಕು. ಅರ್ಥಾತ್‌ 
ಉಪವೀತವು ಹೇಗೆ ನಿತ್ಯವೂ ಧಾರ್ಯವೋ ಹಾಗೆ ನಿತ್ಯವೂ ತಪ್ಪದೇ 
ಶಂಖ-ಚಕ್ರಗಳನ್ನು ಧರಿಸಬೇಕೆಂದು ತಾತ್ಪರ್ಯ. 


೭೯. ಪ್ರಾಣಪ್ರತಿಷ್ಠೆಯ ಆವಶ್ಯಕತೆ 


| ಇತಿ ಹಾರೀತಃ ॥ ಸದ 
ಚಕ್ರಾದಿಗಳನ್ನು ಧರಿಸುವಾಗ ಮುದ್ರೆಗಳಲ್ಲಿ ಪ್ರಾ ಣಪ್ರತಿಷ್ಠಾಮಂತ್ರವನ್ನು ಜಪಿ 
ಅವುಗಳಿಂದ ಮುದ್ರೆಗಳನ್ನು ಧರಿಸಬೇಕು. ಇಲ್ಲದೇ ಹೋದರ Fie 
ಫಲವು ದೊರೆಯುವುದಿಲ್ಲ. 
೮೦. ಮುದ್ರೆಗಳು ಯಾವ ಲೋಹದ್ದಾಗಿರಬೇಕು 
ಯ ಧಾರಣೆಯ ಪ್ರಸಂಗದಲ್ಲಿ ಮುದ್ರೆಗಳು ಯಾವ 
ಹ ದ್ಹಾಗಿರಬೇಕಂಬುದನ್ನು ತಿಳಿಸುವ ಸದಾಚಾರದರ್ಪಣದಲ್ಲಿಯ 


ಲೆ 
ವರಾಹವಚನ ಈ ರೀತಿಯಾಗಿದೆ- 


ಆಚಾರ-ವಿಚಾರ 85 


ಸುದರ್ಶನಂ ಪಾಂಚಜನ್ಯಂ ಸೌವರ್ಣೇನ ಪ್ರಕಾರಯೇತ್‌ | 

ರೌಷ್ಟೇಣೈವ ಚ ತಾಮ್ರೇಣ ಕಾಂಸ್ಕೇನಾಪಿ ಪ್ರಕಾರಯೇತ್‌ ॥ 

ಅನ್ಕೈರ್ನ ದಾಹಯೇದಾತ್ರಂ ಬ್ರಾಹ್ಮಣೋ ಹರಿಲಂಘನಾತ್‌ ॥ ಸದ 

ಸುದರ್ಶನಚಕ್ರ ಮತ್ತು ಪಾಂಚಜನ್ಯಶಂಖ ಬಂಗಾರದಿಂದ, ಬೆಳ್ಳಿಯಿಂದ, 
ತಾಮ್ರದಿಂದ ಅಥವಾ ಕಂಚಿನಿಂದ ಇಂಗಳ ಇತರ ed 
ತಯಾರಾದ ಚಕ್ರಾದಿಗಳನ್ನು ಉಪಯೋಗಿಸುವುದು ಯುಕವಾಗುವುದಿಲ್ಲ ಹೀಗೆ 
ಮಾಡಿದರೆ ಶ್ರೀಹರಿಯ ಶಾಸನೆಯನ್ನು ಉಲ್ಲಂಘಿಸಿದಂತಾಗುತ್ತದೆ. 


ಗೋಪೀಚಂದನದಿಂದ ಧರಿಸಬೇಕಾದರೂ ಇದೇ ಲೋಹದ ಮುದ್ರೆಗಳನ್ನು 
ಉಪಯೋಗಿಸಬೇಕು. 
೮೧. ಸ್ತೀಯರ ನಾಮಧಾರಣೆ 
ಊರ್ಧಪುಂಡ್ರಂ ಲಲಾಟೇ. ಚ ಮೃದಾ ಶುಭ್ರೇಣ ಧಾರಯೇತ್‌ | 
TAO OIF ಕುಂಕುಮೇನಾಠಪಿ ಚಂದನೇನಾಥವಾ ಸದಾ ॥ ಸ್ಥ.ಮು 
ರಮ್ಯಂ ಖುಜುತರಂ ಸೌಮ್ಯಂ NOPE HOBO ತು ಧಾರಯೇತ್‌ 


ಕೇಶವಾದಿ ನಾಮತ್ರಯಗಳಿಂದ ಆಚಮನ ಮಾಡಿ ಮುಂಗೈಯ ಮೇಲೆ 
ಹೆಬ್ಬೆರಳಿನ ಕೆಳಭಾಗದಲ್ಲಿ ಗೋಪೀಚಂದನವನ್ನು ತೇಯಬೇಕು. ಊಧಣ್ವಪುಂಡ್ರ 
ಸೌಮ್ಯವಾಗಿರುವಂತೆ ಹಣೆಯಮೇಲೆ ಧರಿಸಬೇಕು. ಘೋರವಾಗಿರಬಾರದು. 


ಯೋಷಿತ್‌ ಸ್ಥರೇದ್ದೇವಂ ಕೇಶವಂ ಫಾಲದೇಶಕೇ ॥ ಸ್ಟ್ರ.ಮಾ.ಸಂ 


ಸ್ವೀಯರು ಗೋಪೀಚಂದನದಿಂದ, ಕುಂಕುಮಾದಿಗಳಿಂದ ಹಣೆಯಲ್ಲಿ 
ಊರ್ಧ,ಪುಂಡ್ರವನ್ನು ಧರಿಸುವಾಗ "ಕೇಶವಾಯ ನಮಃ ಎಂಬ ಮಂತ್ರವನ್ನು 
ಹೇಳುತ್ತಾಧರಿಸಬೇಕು. ಆ ಪುಂಡ್ರದ ಮೇಲೆ ಗದಾಮುದ್ರೆಯನ್ನು ಧರಿಸಬೇಕು. 
ಅದರ ಮೇಲೆ Rees ಧರಿಸಬೇಕು. ನಂತರ ಕುಂಕುಮವನ್ನು 
ಹಚ್ಚಿಕೂಳ್ಳ ಬೇಕು. 


86 ನಾಮಧಾರಣೆ 


`ಶಂಖ, ಚಕ್ರ, ಊರ್ಧ,ಪುಂಡ್ರ ಮೊದಲಾದ ಚಿಹ್ನೆಗಳಿಂದ ಭಗವಂತನ ದಾಸ 
ನಾನಂಬುದನ್ನು ತೊರಿಸಿಕೊಳ್ಳಬೇಕು. ಸಕಲದೇವತೆಗಳಿಗೆ ಉತ್ತಮನಾಗಿರುವ 
ಭಗವಂತನನ್ನು ಭಕ್ತಿಯಿಂದ ಪರಿಚರಿಸಬೇಕು. ನಂತರ ದೇವರಿಗಾಗಿ ತಾನು 
ಮಾಡುವ ಅಡಿಗೆ ಮೊದಲಾದ ಕರ್ಮಗಳಲ್ಲಿತೊಡಗಬೇಕು. 


ಪುಂಡ್ರದ ವಿಷಯದಲ್ಲಿ ವಿಷ್ಣುರಹಸ್ಯ ಇನ್ನೂ ಹೆಚ್ಚಿನ ವಿಷಯಗಳನ್ನು 
ಅರುಹುತ್ತದೆ. 


ಗೋಪೀಚಂದನಪುಂಡ್ರಂ ಚ ಸ್ತ್ರೀಣಾಂ ಧರ್ಮಃ ಸನಾತನಃ । 
ಪುಂಡ್ರಹೀನೇ ತು ನಾರೀಣಾಂ ಪತ್ಯುರಾಯುಃ ಕ್ಷಯೋ ಭವೇತ್‌ Il 


CAGE BOO ವಿನಾ ನಾರೀ ಯಜ್ಞಸ್ಯಾಂತಂ ಕರೋತಿ ಯಾ | 
Oo ಜ್‌ aan aw & 6 = = ೦ 
ನ ಗೃಹ್ಣಾತಿ ಹರಿಸ್ಪಸ್ಕಾ ಗೃಹ್ನಂತಿ ಬ್ರಹ್ಮರಾಕ್ಚಸಾಃ Il 
ಕಂಚುಕಂ ಕಂಠಸೂತ್ರಂ ಚ ಲಲಾಟೇ ಚೋಧಣ್ಯಪುಂಡ್ರಕಮ್‌ [ 
ತಪಚಕ್ರಂ ತಥಾ ಶಂಖಂ ಯಸ್ಸ್ಥಾ ಗಾತ್ರೇ ನ ವಿದೃತೇ Il 
ಎ : ಶೆ ೨ ಶೆ 


ಕವಿಂ ತಯಾ ಸ್ಪಷ್ಟಂ ದೇವಾಶ್ಚ ಪಿತರೋಅಂಪಿ ಚಿ I 
೨ 


ಮಹಿಳೆಯರ ಸನಾತನವಾದ ಧರ್ಮ. ಈ ಧರ್ಮದ ಪಾಲನೆಯಿಂದ ಮಹಿಳೆ" 
ಸೌಭಾಗ್ಯವತಿಯಾಗುತಾಳೆ. ಗೋಪೀಚಂದನನವನ್ನು ಧರಿಸಿ ಸತ್ಯರ್ಮಗಳನ್ನು 
ಆಚರಿಸಿದರೆ ಅತಿ ಸಣ್ಣ ಕರ್ಮವೂ ಪರಿಪೂರ್ಣವಾಗುತ್ತದೆ. ಹೇರಳವಾದ 
ಫಲವನ್ನು ತಂದು ಕೊಡುತದೆ. ಪುಂಡ್ರ ಧರಿಸದೇ ಎಷ್ಟೇ ಹಿರಿದಾದ ಕರ್ಮ 
ಮಾಡಿದರೂ ಅದನ್ನು BO ಸ್ವೀಕರಿಸಲಾರ. ಬ್ರಹ್ಮದಾಕ್ಮಸರು ಆ ಪುಣ್ಯಕರ್ಮವನ್ನು 
ಅಪಹರಿಸುತ್ತಾರೆ. ಹೀಗಾಗಿ ಯಾವ ಫಲವೂ ದೊರೆಯುವುದಿಲ್ಲ. ಅಲ್ಲದೇ 
ಅನರ್ಥವೂ ತಪ್ಪಿದ್ದಲ್ಲ ಇದು ನಿಶ್ಚಿತ. 

ವಿಹಿತವಾದ ಕಾಲದಲ್ಲಿ ತಮ್ಮ ತಮ್ಮ ಮಠದ ಗುರುಗಳ ಹತಿರ ಹೋಗಿ 


— > 


ತಪಮುದ್ರೆಯ WO ಸ್ವೀಕರಿಸಬೇಕು. ಇದರಿಂದ ಗಾತ್ರಶುದ್ದಿಯಾಗುತದೆ. 


ಆಚಾರ-ವಿಚಾರ 87 


 ಮಂಗಳಸೂತ್ರವನ್ನು ತಪ್ಪದೇ ಯಾವಾಗಲೂ ಧರಿಸಿರಬೇಕು. ಹಲವರು 
ಅದನ್ನು ತೆಗೆದಿಡುತಾರೆ. ಆ ಪದ್ಧತಿ ಸರಿಯಾದುದಲ್ಲ 


ರವಿಕೆ, ಸೀರೆ ಇದು ಭಾರತೀಯನಾರಿಯರ ವಸ್ತ್ರ ಈ ವಸ್ತವನ್ನು ಬಿಟ್ಟು ಬೇರೇ 
ವಸ್ತ್ರಗಳನ್ನು ಎಂದಿಗೂ ಧರಿಸಬಾರದು. 


ಮಂಗಳಸೂತ್ರ-ರವಿಕೆ-ಸೀರೆ- ಹೇಗೆ ನಿತ್ಯವಾಗಿವೆಯೋ ಹಾಗೆ 
ಗೋಪೀಚಂದನಧಾರಣೆಯೂ ನಿತ್ಯವಾಗಿದೆ. | 

ಪುಂಡ್ರದ ವಿಷಯವನ್ನು ಶ್ರೀಪ್ರಾಣೇಶದಾಸರು ತಮ್ಮ ಪಂಚಭೇದ 
ಸುಳಾದಿಯಲ್ಲಿ ಸರಸವಾಗಿ ಸಂಗ್ರಹಿಸಿದ್ದಾರೆ. ಅದೇ ಸುಳಾದಿ ಇದು- 


ಭಾಮಿನಿಯು ಅಜ್ಞಾನದಿಂ ಪುಂಡ್ರ ಧರಿಸದಲೆ 
ಹೋಮಾರ್ಥವಾಗಿ ಪಾಕವ ಮಾಡಲೂ | 
ಆ ಮಹತ್ಸಾಫಕೇನೆಂಬೆ ವಿಷ್ಠಸಮಾನ್ನ 

ಈ ಮರ್ಮವರಿಯದುಂಡವಗೆ ನರಕ 

ag ಪುರುಷರೆಲ್ಲ ಧರಿಸುವುದು ವಿವರವ 
ತಿಳಿದು ಪಾಪಿ ಹೆಂಗಸು ಆವಳಾದರನ್ನಾ 
ಗೋಪಿಚಂದನ ಗದಾ ಫಣಿಗೆ ಧರಿಸದಲಿದ್ದ- 
ರಾಪುರುಷನಳಿದು ದುಃಖವ ಪಡುವಳು Il 


ತಿಳಿಯದೇ ಮಾಡಿದರೂ ಪಾಪ ಪಾಪವೇ. ತಿಳಿಯದೇ ಮಾಡಿದ್ದೇನೆ. ಈ 
ಪಾಪದ ಲೇಪವಿಲ್ಲ ಎಂದು ಸಮಾಧಾನ ಪಡುವ ಹಾಗಿಲ್ಲ ಅಜ್ಞಾನದಿಂದ 
ಪುಂಡ್ರವನ್ನು ಮುದ್ರೆಯನ್ನು ಧರಿಸದೇ ಎಷ್ಟೇ ಶುದ್ಧಿಯಿಂದ ಅಡಿಗೆಯನ್ನು 
ಮಾಡಿದರೂ ಅದು ದೇವರ ನೈವೇದ್ಯಕ್ಕೆ ಹೋಮಕ್ಕೆ ಅರ್ಹವಾಗುವುದಿಲ್ಲ 
ನೈವೇದ್ಯ ಮಾಡಿದರೂ ಹರಿ ಅದನ್ನು ಸ್ವೀಕರಿಸುವದಿಲ್ಲ ಅದನ್ನುಂಡ ನರಗೆ ನರಕ 
ತಪ್ಪಿದ್ದಲ್ಲ ಪುಂಡ್ರವನ್ನು ಧರಿಸುವುದರಿಂದ ಪಾಪಗಳ ಪರಿಹಾರವೂ ಆಗುತದೆ. 
ದಾಂಪತ್ಯ ಚಿರಕಾಲವೂ ಸರಸವಾಗಿರುತದೆ. 

ಹಲವು ದೇಶಗಳಲ್ಲಿ ಸುಮಂಗಲಿಯರಾದ ಸ್ಲೀಯರು ಗೋಪೀಚಂದನ- 
ವನ್ನು ಮುಟ್ಟಲೂ ಬಾರದೆಂದು ತಿಳಿದಿದ್ದಾರೆ. ಅದನ್ನು ವಿಧವೆಯರು ಮಾತ್ರ 


88 | ನಾಮಧಾರಣೆ 


ಧರಿಸಬೇಕೆಂಬ ಆಚಾರವನ್ನು ಇಟ್ಟುಕೊಂಡಿದ್ದಾರೆ. ಅದು ಸರಿಯಾದ 
ಆಚಾರವಲ್ಲ 


ಸುಮಂಗಲಿಯರು ಕೇವಲ ಗೋಪೀಚಂದನವನ್ನು ಧರಿಸಬಾರದು. 
ಗೋಪೀಚಂದನದಿಂದ ಊಧ್ಯಾಪುಂಡ್ರವನ್ನು ಧರಿಸಿ ಅದರಮೇಲೆ ಕುಂಕುಮವನ್ನು 
ಧರಿಸಬೇಕು. 


ನಿಷೇಧವಾಕ್ಯಗಳಿಲ್ಲದಿದ್ದುದರಿಂದ ಮತ್ತು ಅಂತ್ಯಜ-ಚಾಂಡಾಲಾದಿಗಳಿಗೂ 
ಊಧಣ್ವಪುಂಡ್ರಧಾರಣೆ ವಿಹಿತವಾದದ್ದರಿಂದ ಅವಿವಾಹಿತರಾದ ಕನ್ಯೆಯರು 
ಕೂಡಾ ಗೋಪೀಚಂದನದಿಂದ ಹಣೆಯಲ್ಲಿ ಊರ್ಧ,ಪುಂಡ್ರ ಧರಿಸಿ ಅದರ 
ಮೇಲೆ ಕುಂಕುಮವನ್ನು ಧರಿಸಬಹುದು. 


ವಿಧವೆಯರು ಕೇವಲ ಗೊಪೀಚಂದನವನ್ನು ಧರಿಸಬೇಕು. ಕುಂಕುಮವನ್ನು 
ಧರಿಸಬಾರದು. ಈ ನಿಯಮವನ್ನು ಪಾಲಿಸಬೇಕು. | 


ಸುಮಂಗಲಿಯರಾದ, ಪತಿವ್ರತೆಯರಾದ ಶಚೀ ಮೊದಲಾದ ದೇವತಾ- 
ಸ್ತ್ರೀಯರು ಕೂಡಾ ಗೋಪೀಚಂದನವನ್ನು ಧರಿಸುತಾರೆಂಬ ಪುರಾವೆಯನ್ನು 
ಶ್ರೀಪ್ರಾಣೇಶದಾಸರು ತಮ್ಮ ಈ ಸುಳಾದಿಯಲ್ಲಿ ತಿಳಿಸುತಾರೆ. ಆದ್ದರಿಂದ ಇದು 
ಸುಮಂಗಲಿಯರ ಸದಾಚಾರವೆಂದು ತಿಳಿಯಬೇಕು. ಹೆಚ್ಚಿನ ವಿಷಯಗಳು ಈ 
ಸುಳಾದಿಯಲ್ಲಿಯೇ ಇವೆ. ಅದನ್ನು ನೋಡಿ. 


ಶಚಿಯೆ ಮೊದಲಾದ ನಿರ್ಜರರ ಹೆಂಡರು ಪುಂಡ್ರ 
ಶುಚಿ ಮನದಿ ಧರಿಸಿ ಸ್ವಪತಿಗಳ ಸಹಿತಾ | 
ಅಚಲಿತ ಸುಮಾಂಗಲ್ಯಯೈದಿ ಸ್ಥಳದಲ್ಲಿ 
ಮುಚುಕುಂದವರದನಾರಾಧಿಸುವರು Il 


ಶಚಿ ಮೊದಲಾದ ದೇವತಾಸ್ತ್ರೀಯರು ಕೂಡಾ ಶುದ್ಧಮನಸ್ಕರಾಗಿ 
ಗೋಪೀಚಂದನವನ್ನು ಧರಿಸುವುದರಿಂದಲೇ ಅವರವರ ಪತಿಗಳ ಪ್ರೀತಿಗೆ 
ಪಾತ್ರರಾಗಿದ್ದಾರೆ. ಗೋಪೀಚಂದನವನ್ನು ಧರಿಸುವುದರಿಂದಲೇ ಅವರಿಗೆ ತಮ್ಮ 
ತಮ್ಮ DING ವಿಯೋಗ ಎಂದೆಂದಿಗೂ ಆಗುವುದಿಲ್ಲ ಆದ್ದರಿಂದ 
ಪುಂಡ್ರಧಾರಣೆ ಮಹಿಳೆಯರಿಗೆ ಅತ್ಯಂತ ಅನಿವಾರ್ಯ. 


ಆಚಾರ-ವಿಚಾರ 89 


೮೨. ಪುಂಡ್ರಧಾರಣೆಗೆ ವಹಿತ ದ್ರವ್ಯ 

ಪುಂಡ್ರಕ್ಕೆ ವಿಹಿತವಾದ ದ್ರವ್ಯ ಯಾವುದು ? ಈ ವಿಷಯವನ್ನು ಹಿಂದೆ 
ತಿಳಿದಿದ್ದೇವೆ. ಪ್ರಕೃತ ಸ್ತೀಯರ ಪ್ರಸಂಗದಲ್ಲಿಯೂ ಇದೇ ವಿಷಯವನ್ನು 
ನಿಖರವಾಗಿ ತಿಳಿಸುವ ಸ್ಮೃತಿಯ ವಚನವು ಹೀಗಿದೆ- 


ಪುಂಡ್ರಂ ಸಮೃತ್ತಿಕಾಂ ತೃಕ್ವ್ವಾ ಅನ್ಯದ್ರವ್ಯೇಣ ಧಾರಣಮ್‌ | 


ಸುವಾಸಿನ್ಯಾ ಮುಖಂ ದೃಷ್ಟ್ವಾ ಆದಿತ್ಯಮವಲೋಕಯೇತ್‌ ॥ 

ಪುಂಡ್ರಧಾರಣೆಗೆ ವಿಹಿತವಾದ ಮೃತಿಕೆಗಳಲ್ಲಿ ಅತಿ ಪ್ರಶಸವಾದುದು 
ಗೋಪೀಚಂದನ. ಅದು ಸಿಗದಿದ್ದ ಪಕ್ಷದಲ್ಲಿತುಳಸೀ ವನ, ಶ್ರೀರಂಗ, ಶ್ರೀಕೂರ್ಮ, 
ಸಿಂಹಾದ್ರಿ, ಪ್ರಯಾಗ, ಶ್ರೀಮುಷ್ಟ ಮೊದಲಾದ ವಿಷುಕ್ಷೇತ್ರಗಳಲ್ಲಿಯ ಶುದ್ಧವಾದ 
ಮೃತಿಕೆಯನ್ನು ಬಳಿಸಬೇಕು. ಇದರ ಹೊರತು ಬೇರೆ ದ್ರವ್ಯಗಳಿಂದ ಸರ್ವಥಾ 
ಪುಂಡ್ರಧಾರಣೆ ಸಲ್ಲದು. ವಿಹಿತವಲ್ಲದ ದ್ರವ್ಯಗಳಿಂದ ಪುಂಡ್ರವನ್ನು ಧಾರಣೆ 
ಮಾಡಿದವರ ಮುಖವನ್ನು ನೋಡಕೂಡದು. ಅಕಸ್ಮಾತಾಗಿ ನೋಡಿದ್ದೇ ಆದರೆ 
ಆದಿತ್ಯನ ದರ್ಶನವೇ ಅದಕ್ಕೆ ಪ್ರಾಯಶ್ಲಿತ್ತ ಹೀಗಾಗಿ ಈ ವಿಷಯದಲ್ಲಿ ಬಹು 
ಜಾಗರೂಕರಾಗಿರಬೇಕು. 


೮೩. ಸ್ತ್ರೀಯರಿಗೂ ಸಚ್ಚಿದ್ರಪುಂಡ್ರ 
ಊಧಣ್ವಪುಂಡ್ರವನ್ನು ಮಹಿಳೆಯರು ಕೂಡಾ ಸಚ್ಚಿದ್ರವಾಗಿಯೇ 
ಧರಿಸಬೇಕೆಂಬ ವಿಷಯವನ್ನು ವಸಿಷ್ಠಸ್ಪತಿ ಹೀಗೆ ತಿಳಿಸುತ್ತದೆ- 


ಆ 
ತಸ್ನಾಚ್ಛಿದ್ರಾನ್ನಿಶಂ ಪುಂಡ್ರಂ ದಂಡಾಕಾರಂ ಸುಶೋಭನಮ್‌ | 
ವಿಪ್ರಾಣಾಂ ಸತತಂ ಧಾರ್ಯಂ ಸೀಣಾಂ ಚ ಶುಭದರ್ಶನಮ್‌ Il 
ಈ 
ಸಾಂತರಾಲೋರ್ಧಪುಂಡಸ್ತ BC FAH ಧಾಮನಿ | 
“ದ ರೆ ಶಿ ಲಣಶೆ 
ಹರಿದ್ರಾಸಾರಸಂಭೂತಾಂ ಸ್ತ್ರೀ ಚ ಚೂರ್ಣಂ ಪ್ರಧಾರಯೇತ್‌ ॥ 
ತೇನೋರ್ಧರೇಖಾಂ ರಚಯೇತ್ವಾಂ ಶ್ರಿಯಂ ಪರಿಚಿಂತಯೇತ್‌ ॥ 
a, 
ಗೋಪೀಚಂದನದಿಂದ ಸಚ್ಚಿದ್ರವಾಗಿ ಊಧಣ್ವಪುಂಡ್ರವನ್ನು ಧರಿಸಬೇಕು. 
ಅದರ ಮಧ್ಯದ ಭಾಗ ಶ್ರೀಕೃಷ್ಣನ ಮನ ಎಂದು ಭಾವಿಸಬೇಕು. ಅಲ್ಲಿ 


90 ನಾಮಧಾರಣೆ 


ಕುಂಕುಮದಿಂದಲೂ ಊಧಣ್ವಪುಂಡ್ರವನ್ನೇ ಧರಿಸಬೇಕು. (ಕುಂಕುಮದಿಂದ 
ಧರಿಸಿದ ಪುಂಡ್ರವನ್ನು ಛಿದ್ರಗೊಳಿಸಬಾರದು.) ಆ ಕುಂಕುಮವೇ ಲಕ್ಷ್ಮೀದೇವಿ 
ಎಂದು ಚಿಂತಿಸಬೇಕು. ಹೀಗೆ ಶ್ರೀಕೃಷ್ಣನ ಮನೆಯಲ್ಲಿ ರಮಾದೇವಿ 
ನಿತ್ಯಾವಿಯೋಗಿನಿಯಾಗಿ ಇರುತಾಳೆಂದು ಅನುಸಂಧಾನಗೈಯಬೇಕು. 


ಕುಂಕುಮವನ್ನು ಧರಿಸುವಾಗ ಈ ಕುಂಕುಮವನ್ನು ಧರಿಸುವ ಸೌಭಾಗ್ಯ 
ಕೊನೆಯ ವರೆಗೆ ನನಗಿರಲಿ ಎಂದು ಚಿಂತಿಸಬೇಕು. ಅಂತೆಯೇ ಈ ಶ್ಲೋಕವನ್ನು 
ಪಠಿಸಬೇಕು. 


ರಮಾಮಪರ್ಣಾಂ ಗಾಯತ್ರೀಂ ಸಾವಿತ್ರೀಮಷ್ಯರುಂಧತೀಮ್‌ | 
ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಮ್‌ || 


ಲಕ್ಷ್ಮೀದೇವಿ, ಸರಸ್ವತೀದೇವಿ, ಉಮಾದೇವಿ, ಸಾವಿತ್ರೀದೇವಿ, ಅರುಂಧತೀ- 
ದೇವಿ ಇವರೆಲ್ಲಸೌಭಾಗ್ಯವನ್ನು ಪಡೆದವರು. ಇವರ ಸೌಭಾಗ್ಯ ನಿತ್ಯವಾದುದು. 
ಸೌಭಾಗ್ಯವನ್ನು ನೀಡುವ ಸಾಮರ್ಥ್ಯವೂ ಇವರಿಗೆ ಇದೆ. ಇವರನ್ನು ನಾನು ಸರಿಸಿ 
ಕುಂಕುಮವನ್ನು ಧರಿಸುತ್ತೇನೆ. ಎಂದು ಸರಿಸುತ್ತಾ ಕುಂಕುಮವನ್ನು ಧರಿಸಬೇಕು. 


ಗೋಪೀಚಂದನವನ್ನು ಧರಿಸಿದ ಮೇಲೆ, ಕುಂಕುಮವನ್ನು ಧರಿಸುವದಕ್ಕಿಂತಲೂ 
ಮೊದಲು ಅಲ್ಲಿ ಗದಾಮುದ್ರಯನ್ನು ಗೋಪೀಚಂದನದಿಂದ ಧರಿಸಬೇಕು. ಆ 
ವಿಷಯವನ್ನು ತಿಳಿಸುವ ಬ್ರಹಕಾಂಡದ ವಚನವಿದು. 


ಲಲಾಟದೇಶೇ ಚೋರ್ಧಪಂಡ್ರಂ ಗದಾಂ ಚ 
ಸಕುಂಕುಮಂ ಪ್ರವಿಹಾಯ್ಕೆವ ಯೂಯಮ್‌ । 
ನ ಶೋಭಂತೇ ಲಲನಾಃ ಸುಪಾಪಾ 
ಅತೋ ಗಂಧಾನ್‌ ಧಾರಯದ್ದಂ ಮುರಾರೇ:ಃ II 
ಗ.ಪು.ಬ್ರ.ಕಾಂ 
ಹಣೆಯ ಮೇಲೆ ಊರ್ಧ,ಪುಂಡ್ರವನ್ನು ಅಲ್ಲಿ ಗದಾಮುದ್ರೆಯನ್ನು ಅದರ 
ಮೇಲೆ ಕುಂಕುಮವನ್ನು ಸ್ತ್ರೀಯರು ಧರಿಸಬೇಕು. ಇವುಗಳನ್ನು ಧರಿಸದ ಮುಖ 
ಸೂಗಸುವದಿಲ್ಲ ಅಲ್ಲದೆ ಅಂಥವಳು ಪಾಪಭಾಗಿನಿಯಾಗುತಾಳೆ. ಈ 
ವಿಷಯವನ್ನು ತಿಳಿಸುವ ಪ್ರಾಣೇಶದಾಸರ ಸುಳಾದಿಯೊಂದು ಹೀಗಿದೆ - 


ಆಚಾರ-ವಿಚಾರ 91 


yw 


Js ಪುರುಷರೆಲ್ಲ ಧರಿಸುವದು ವಿವರವ 
ಳಿದು ಪಾಪಿ ಹೆಂಗಸು ಅವಳಾದರನ್ನಾ | 
ಗೋಪಿಚಂದನ ಗದಾ ಫಣಿಗೆ 'ಧರಿಸದಲಿದ್ದ- 
ರಾಪುರುಷನಳಿದು ದುಃಖವ ಪಡುವಳು ॥ 


೧೨ 


ಪುರುಷರಾಗಲಿ, ಸ್ಟ್ರೀಯರಾಗಲಿ ಮನಬಂದಂತೆ ಪುಂಡ್ರಗಳನ್ನು ಮುದ್ರೆಗಳನ್ನು 
ಧರಿಸಕೂಡದು. ಅವರವರಿಗೆ ವಿಹಿತವಾದಂತೆಯೇ ಧರಿಸಬೇಕು. 


ವಿಧವೆಯರು ಕೂಡಾ ಹಣೆಯ ಮೇಲೆ ಗೋಪೀಚಂದನವನ್ನು ಧರಿಸಿ ಅದರ 
ಮೇಲೆ ಅಂಗಾರವನ್ನು ಧರಿಸಬೇಕು. 


ಸುವಾಸಿನಿಯರಾದ ಮಹಿಳೆಯರು ಹಣೆಯ ಮೇಲೆ ಒಂದು ಪುಂಡ್ರ, ಅದರ 
ಮೇಲೆ ಗದಾಮುದ್ರೆ ಅದರ ಮೇಲೆ ನಾರಾಯಣಮುದ್ರೆ ಧರಿಸಬೇಕು. ಹೀಗೆ 
ಧರಿಸುವದರಿಂದ ಅವಳ ಧರ್ಮಗಳು ಸಫಲವಾಗುತವೆ. 


ಏಕಾದಶಿಯಂದು ಗೋಪೀಚಂದನವನ್ನು ಧರಿಸಿ ಅದರ ಮೇಲೆ 
ಅಂಗಾರವನ್ನು ಮಾತ್ರ ಧರಿಸಬೇಕು. ಅವತ್ತುಗಂಧವನ್ನಾಗಲೀ ಅಕ್ಷತೆಯನ್ನಾಗಲೀ 
ಧರಿಸಬಾರದು. 
ಕೃಷ್ಣಾಷ್ಠಮೀ, ವಿಷ್ಣುಪಂಚಕ, ಭೀಷ್ಮಪಂಚಕ ಮೊದಲಾದ ವ್ರತಗಳನ್ನು 
fod ಣ ಲ್ಕ 
ಆಚರಿಸುವಾಗ ಗಂಧವನ್ನು ಅಂಗಾರವನ್ನು ಅಕ್ಷತೆಯನ್ನು ಅವಶ್ಯವಾಗಿ 
ಧರಿಸಬೇಕು. 


ಇದು ನಾಮಧಾರಣೆ ಮತ್ತು ಮುದ್ರಾಧಾರಣೆಯ ವಿಚಾರ. ವಿಷ್ಣುವಿನ 
ದಾಸರು ನಾವು ಎಂಬುದನ್ನು ಜಗತಿಗೆಲ್ಲ ಸಾರಿ ಹೇಳುವ ಉದ್ದೇಶ ಇದಕ್ಕೆ 
ಮೂಲವಾಗಿದೆ. ಸಾಧಕರು ವೀರವೃಷ್ಣವರಾಗಲು ಈ ನಾಮ-ಮುದ್ರಾಧಾರಣ 
ಸಹಕಾರಿಯಾಗುತ್ತದೆ. ಸ್ಮೃತಿಗಳಲ್ಲಿ ಉಕವಾದ ನಿಯಮಗಳನ್ನು 
ಸತ್ತಂಪ್ರದಾಯವನ್ನು ಪಾಲನೆಮಾಡುತ್ತಾ ಈ ಚಿಹ್ನಗಳನ್ನು ಧರಿಸಬೇಕು. ಈ 
ವಿಷಯದಲ್ಲಿ ಸರ್ವಥಾ ಹೇತುವಾದಿಗಳಾಗಬಾರದು. ಸಂಕೋಚಪಟ್ಟು- 
ಕೊಳ್ಳಬಾರದು. ಹೀಗೆ ಮಾಡುವುದರಿಂದ ಲೌಕಿಕ- ಧಾರ್ಮಿಕ ಕೆಲಸಗಳೆಲ್ಲ 
ಸಂಪನ್ನವಾಗುತವೆ. 


92 ನಾಮಧಾರಣೆ 


ನಾಮಮುದ್ರಾಧಾರಣೆ ಸಂಕಲ್ಪ 
ಸಂಕಲ್ಪು 
ಆಚಮ್ಯ ಪಾಣಾನಾಯಮ್ಯ, ದೇಶಕಾಲೌ ಸಂಕೀರ್ತ, ಏವಂಗುಣ- 
ವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಭಾರತೀರಮಣಮುಖ್ಯಪ್ರಾಣಾಂತ- 
ರ್ಗತಶ್ರೀವಿಷ್ಣುಪ್ರೇರಣಯಾ ಶ್ರೀವಿಷ್ಣುಪ್ರೀತ್ಯರ್ಥಂ ಕರಿಷ್ಯಮಾಣ ಕರ್ಮಣಾಂ 
ಸಾಂಗತಾಸಿದ ere ಗೋಪೀಚಂದನಾಭಿಮಾನಿ ಮನ್ನಥಾಂತರ್ಯಾಮಿ 


ೇವರಾಹಾತ್ಮಕ (ಶುಕ್ಷಪಕ್ಷೇ-ಕೇಶವಾದಿ ದ್ಹಾದಶಮೂತಾ್ಯತ್ನಕ, 
ಸಪಕ್ಲೇ-ಸಂಕರ್ಷಣಾದಿದ್ದಾದಶಮೂತಾಣ್ಯತ್ಥಕ) ತಿಲಕಧಾರಣಂ, 
ೀಮುದ್ರಾಭಿಮಾನಿಶ್ರೀದುರ್ಗಾಂತರ್ಯಾಮಿಕೃದ್ಧೋಲ್ಕಾದಿಪಂಚ- 
ಮೂರ್ತಾತ್ಮಕಶ್ರೀಚಕ್ರಾದಿಪಂಚಮುದ್ರಾಧಾರಣಂ ಚ ಕರಿಷ್ಯೇ ॥ ಹೀಗೆ 


ಸಂಕಲಮಾಡಬೇಕು. 


_ 
Ss) 


or ed & 


ಶ್ರೀಹರಿಧ್ಯಾನಮ್‌ 

ಶಂಖಚಕ್ರಗದಾಪಾಣೇ ದ್ವಾರಕಾನಿಲಯಾಚ್ಯುತ | 

ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಮ್‌ Il 

ಈ ಶ್ಲೋಕದಿಂದ ಶ್ರೀಹರಿಯ ಧ್ಯಾನವನ್ನು ಮಾಡಬೇಕು 

ನಂತರ ಗೋಪೀಚಂದನವನ್ನು ನಮಸ್ಕರಿಸಿ ಕೈಯಲ್ಲಿತೆಗೆದುಕೊಳ್ಳಬೇಕು. 
ಗೋಪೀಚಂದನಪ್ರಾರ್ಥನಾ 

ಮೃತ್ತಿಕೇ ಧಾರಯಿಷ್ಕಾಮಿ ಭಕ್ತ್ಯಾ ತ್ವಾಂ ಕೇಶವಪ್ರಿಯೇ I 

ತ್ವಯಾ ಸ್ಪೃಷ್ಟೋ ಗಮಿಷ್ಯಾಮಿ ವಿಷ್ಣುಲೋಕಂ ಸನಾತನಮ್‌ ॥ 

ಗೋಪೀಚಂದನ ಪಾಪಘ್ನ ವಿಷ್ಣುದೇಹಸಮುದ್ಧವ | 

ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ಹುಕ್ತಿದೋ ಭವ ॥ 

ಧಾರಣಾದೂರ್ದ್ವಪುಂಡ್ರಸ್ಕ್ಯ ಶರೀರಂ ಮಂದಿರಂ ಹರೇಃ | 

ಮೃತ್ತಿಕೇ ಧಾರಯಿಷ್ಯಾಮಿ ಭಕ್ತಾ ಲ ತ್ವಾಂ ಕೇಶವಪ್ರಿಯೇ | 

ತ್ವಯಾ ಸ್ಪೃಷ್ಟೋ ಗಮಿಷ್ಕಾಮಿ ವಿಷ್ಣೋರ್ಲೋಕಂ ಸನಾತನಮ್‌ ॥ 


ಈ ಶ್ಲೋಕಗಳಿಂದ ಗೋಪೀಚಂದನವನ್ನು ಪ್ರಾರ್ಥಿಸಿ ನಮಸ್ಕರಿಸಬೇಕು. 


ಆಚಾರ-ವಿಚಾರ 93 


ನಿರ್ಮಾಲ್ಯಜಲಗ್ರಹಣಮ್‌ 
ಇಮಂ ಮೇ ಗಂಗೇ ಯಮುನೇ ಸರಸತಿ 


ಎಂಬ ಮಂತ್ರವನ್ನು ಪಠಿಸುತ್ತಾ ಶಾಲಗ್ರಾಮದ ನಿರ್ಮಾಲ್ಯಜಲವನ್ನು 
ಎಡಗೈಯಲ್ಲಿಹಾಕಿಕೊಳ್ಳಬೇಕು. 
ಜಲಾಭಿಮಂತ್ರಣಮ್‌ 

ಓಂ ಭೂರ್ಭುವಃ ಸ | ತತ್‌ ಸ ವಿತುರ್ವರೇಣ್ಯಂ ಭರ್ಗೋ 
ದೇವಸ್ಯ ಧೀಮಹಿ । ಧಿಯೋ ಯೋ ನಃ ಪ್ರಚೋದಯಾತ್‌ 1 

ಓಂ ನಮೋ ನಾರಾಯಣಾಯ ನಮಃ ಓಂ ॥ 

ಎಂದು ಗಾಯತ್ರೀಮಂತ್ರದಿಂದ ಅಥವಾ ಅಷ್ಟುಕ್ಟರಮಂತ್ರದಿಂದ ಕೈಯಲ್ಲಿ 
ಹಾಕಿಕೊಂಡ ಜಲವನ್ನು ಅಭಿಮಂತ್ರಿಸಬೇಕು. | 

ಈ ರೀತಿಯಾಗಿ ಮಂತ್ರಪೂತವಾದ ಜಲದಲ್ಲಿ ಗೋಪೀಚಂದನವನ್ನು 
ಇರಿಸಬೇಕು. 


ಗೋಪೀಚಂದನಮರ್ದನ 


ಎಂಬ ಮಂತ್ರವನ್ನು ಗಾಯತ್ರೀಮಂತ್ರವನ್ನು ಮತ್ತು ನಾರಾಯಣಮಂತ್ರವನ್ನು 
o~ ~~) 


ಪಠಿಸುತ್ತಾ ಗೋಪೀಚಂದನವನ್ನು ಮರ್ದನ ಮಾಡಬೇಕು. 


94 ನಾಮಧಾರಣೆ 


ವಿಷ್ಣೊರ್ನು ಕಂ ವೀರ್ಯಾಣಿ ಪ್ರವೋಚಂ 

ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ | 

ಯೋ ಅಸ್ಕಭಾಯದುತ್ತರಂ ಸದಸ್ವಂ 
ವಿಚಕ್ರಮಾಣಸ್ವೇಧೋರುಗಾಯಃ (| 

ಮರ್ದನೆ ಮಾಡುವಾಗ ಈ ಮಂತ್ರವನ್ನು ಕೂಡಾ ಪಠಿಸಬೇಕು. 


ಗೋಪೀಚಂದನಾಭಿಮಂತ್ರಣ 

ಮರ್ದನೆ ಮಾಡಿದ ಗೋಪೀಚಂದನವನ್ನು ಗಾಯತ್ರೀಮಂತ್ರದಿಂದ 
ನಾರಾಯಣಮಂತ್ರದಿಂದ ಹತುಬಾರಿ ಅಥವಾ ಮೂರುಬಾರಿ 
ಅಭಿಮಂತ್ರಿಸಬೇಕು. ಹಿಂದೆ ತಿಳಿಸಿದ ""ಸ್ಯೋನಾ ಪೃಧಿವಿಭವಾ'' ಎಂಬ 
ಮಂತ್ರವನ್ನು ಪಠಿಸಬೇಕು. 

ಈ ಸಂದರ್ಭದಲ್ಲಿಕೆಳಗಿನ ಮಂತ್ರಗಳನ್ನು ಕೂಡಾ ಪಠಿಸಬೇಕು. 


ಅತೋ ದೇವಾ ಅವಂತು ನೋ ಯತೋ ವಿಷ್ಣುರ್ವಿ ಚಕ್ರಮೇ 


ಪೃಥಿವ್ಯಾಃ ಸ ಸಪ್ತ ಧಾಮಭಿಃ I 


ನಾರಾಯಣಾಯ ವಿದ್ಧಹೇ ವಾಸುದೇವಾಯ ಧೀಮಹಿ | 


- 
ತನ್ನೋ ವಿಷ್ಣುಃ ಪ್ರಚೋದಯಾತ್‌ || 


«4 


ನ್ನು ಪಠಿಸಿದ ನಂತರ ಭಕ್ತಿಯಿಂದ ತಿಲಕಗಳನ್ನು ಧರಿಸಬೇಕು. 


ಲ 


ಶುಕ್ಷಪಕ್ಷದಲ್ಲಿ ಕೇಶವಾದಿ ದಾಮೋದರಾಂತವಾದ ನಾಮಗಳಿಂದ ಕೃಷ್ಣಪಕ್ಷದಲ್ಲಿ 
ಹೃಷೀಕೇಶಾದಿ ಶ್ರೀಕ್ಸಪ ಷ್ಲಾಂತವಾದ ನಾಮಗಳಿಂದ ಹಿಂದೆ ತಿಳಿಸಿದ ಕ್ರಮದಲ್ಲಿಯೇ 


~~) 
ರಮ 
ಲ 
ದ್ವಾದಶಪುಂಡ್ರಗಳನ್ನು ಬ್ರಾಹ್ಮಣರು ಧರಿಸಬೇಕು. 


ಆಚಾರ-ವಿಚಾರ 95 


ಮುದ್ರಾಧಾರಣಮಂತ್ರಾಃ 


ಸುದರ್ಶನ ಮಹಾಜ್ವಾಲ ಕೋಟಿಸೂರ್ಯಸಮಪ್ರಭ | 
ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ Il 


ಪಾಂಚಜನ್ಯ ನಿಜಧ್ದಾನದ್ದಸ್ತಪಾತಕಸಂಚಯ 
ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವಪಾತಿನಮ್‌ ॥ 


ಸಂಸಾರಭಯಭೀತಾನಾಂ ಯೋಗಿನಾಮಭಯಪ್ರದಮ್‌ | 
ಪದ್ಧ್ಮಹಸ್ತೇನ ಯೋ ದೇವೋ ಯೋಗೀಶಂ ತಂ ನಮಾಮ್ಯಹಮ್‌ Il 


ಅ. ಎಂ 
ಬ್ರಹ್ಮಾಂಡಭುವನಾರಂಭೇ ಮೂಲಸ್ತಂಭೋ ಗದಾಧರಃ । 
ಕೌಮೋದಕೀ ಕರೇ ಯಸ್ಕ ತಂ ನಮಾಮಿ ಗದಾಧರಮ್‌ I 
ನಾರಾಯಣ ನಮಸ್ಟೇsಸ್ತು ನಾಮಮುದ್ರಾಂಕಿತಂ ನರಮ್‌ | 
ದೃಷ್ಟ a3 ಲಭತೇ ಮುಕ್ಕಿಂ ಚಾಂಡಾಲೋ ಬ್ರಹ್ಮಘಾತಕಃ || 
ಈ ಮಂತ್ರಗಳನ್ನು ಪಠಿಸುತ್ತಾ ಚಕ್ರಾದಿಮುದ್ರೆಗಳನ್ನು ಹಿಂದೆ ತಿಳಿಸಿದ 
ಕ್ರಮದಲ್ಲಿಯೇ ಧರಿಸಬೇಕು. 


|| ಶ್ರೀ ಕೃಷ್ಣಾರ್ಪಣಮಸ್ತು ॥ 


fe ಇದಿ 


